ನಾಡಿಗೆ ನಮಸ್ಕಾರ ಸಾಹಿತ್ಯ ಸಂಸ್ಕೃತಿ ಚಿಂತನ ಗ್ರಂಥಮಾಲೆ 


ಸಮನ್ವಯ ಸಾಹಿತ್ಯದ ಲೇಖ 

ತಿ , ಮಾಲತಿ 


ಕುಸುಮ : ೧೪೪ 


ಡಾ . ಶೈಲಾ ಯು . 


ಕನ್ನಡ ಸಂಘ ( 8 )[ ಕಾಂತಾವರ ( ರಿ.) 


ಕನ್ನಡ ಸಂಘ 
ಕಾಂತಾವರ 


ಕಳ ಬೆಳ: 


' ನಾಡಿಗೆ ನಮಸ್ಕಾರ' 
ಸಾಹಿತ್ಯ ಸಂಸ್ಕೃತಿ ಚಿಂತನ ಗ್ರಂಥಮಾಲೆ 

ಕುಸುಮ : ೧೪೪ 


ಸಮನ್ವಯ ಸಾಹಿತ್ಯದ ಲೇಖಕಿ 

ಎ . ಪಿ . ಮಾಲತಿ 


ಡಾ .ಶೈಲಾ ಯು . 


ಕನ್ನಡ ಸಂಘ ಕಾಂತಾವರ ( ರಿ.) 

ಕಾಂತಾವರ - ೫೭೪ ೧೨೯ 
ಕಾರ್ಕಳ, ಉಡುಪಿ ಜಿಲ್ಲೆ 


Samanvaya Sahithyada Lekhaki A . P. Malathi 
A monograph on the Life and Achievements of A .P . Malathi 
written by Dr. Shaila U ., Pajeer ( 9964142646 ) 
Edited by : Dr. B . Janardana Bhat, Belmannu (Mob : 9481145775 ) 
Published by : Kannada Sangha Kanthavara ( R ) 
P .O . Kanthavara - 574 129 , Karkala , Udupi Dist. 
Mobile : 9900701666 , 9008978366 
Email : kannadasanghakanthavara @ gmail. com. 


Chief Editor 
Dr. Na.Mogasale 
President, Kannada Sangha Kanthavara ( R ) 


Size : demy 1/8 


Paper : 70 GSM Maplitho 


First Impression : 2016 
Pages 

: 52 

: Author 
Price 

: Rs . 45 


Cover Design : Kallur Nagesh 
Page Designed 
& Printed at : Aakrithi Prints 

Light House Hill Road , Mangaluru - 575001 
Tel : 0824 2443002 


ಸದಸ್ಯರು : ಪ್ರೊ . ಜಿ. ಆರ್. ರೈ , ಭಾರತೀಯ ವಿದ್ಯಾಭವನ, ಮಂಗಳೂರು 

ಡಾ . ಪಾದೇಕಲ್ಲು ವಿಷ್ಣು ಭಟ್ಟ , ಹಿರಿಯ ವಿದ್ವಾಂಸರು 
ಶ್ರೀ ಬೆಳಗೋಡುರಮೇಶ ಭಟ್ , ಕವಿ, ಕಥೆಗಾರರು 
ಡಾ . ವಸಂತ ಕುಮಾರ್ , ಲೇಖಕರು , ಉಡುಪಿ 
ಶ್ರೀ ಯಶೋಧರ್ ಪಿ . ಕರ್ಕೇರ , ಅಧ್ಯಕ್ಷರು , ಅಲ್ಲಮಪ್ರಭು ಪೀಠ 
ಶ್ರೀ ಕಲ್ಲೂರು ನಾಗೇಶ, ನಿರ್ದೇಶಕರು, ಅಲ್ಲಮಪ್ರಭು ಪೀಠ 
ಶ್ರೀ ಸದಾನಂದ ನಾರಾವಿ, ಪ್ರಧಾನ ಕಾರ್ಯದರ್ಶಿ , ಕನ್ನಡ ಸಂಘ, ಕಾಂತಾವರ 
ಶ್ರೀ ಅನು ಬೆಳ್ಳೆ, ಕಾದಂಬರಿಕಾರರು, ಬೆಳ್ಳಣ್ಣು 

ಶ್ರೀ ಐತ್ತಪ್ಪ ನಾಯ್ಕ , ನಿವೃತ ರಾಷ್ಟ್ರಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಪುತ್ತೂರು 
ಅಧಿಕೃತ 
ಮಾರಾಟಗಾರರು : ಶ್ರೀರಾಮ ಪ್ರಕಾಶನ 

ನಂ . ೮೯೩ / ಡಿ , ೩ನೇ ಕ್ರಾಸ್ 
ಪೂರ್ವ ಬಡಾವಣೆ, ಚೆಲುವಯ್ಯ ಪಾರ್ಕ್ 
ನೆಹರು ನಗರ, ಮಂಡ್ಯ - ೫೭೧೪೦೧ 
೯೪೪೮೯೩೦೧೭೩ 


ಅಧ್ಯಕ್ಷರ ಮಾತು 
“ನಾಡಿಗೆ ನಮಸ್ಕಾರ ” ಎನ್ನುವುದು ಕಾಂತಾವರ ಕನ್ನಡ ಸಂಘವುಮೂವತ್ತಕ್ಕೆ ಕಾಲಿಟ್ಟದ್ದನ್ನು 
ನೆನಪಿಸುವ ಮತ್ತು ಗುರುತಿಸುವ ಗ್ರಂಥಮಾಲೆ. ಆ ಮಾಲೆಯ ಮೂಲಕ ಕನಿಷ್ಠ ಮೂವತ್ತು 
ಹೊತ್ತಗೆಗಳನ್ನಾದರೂ ಮುಂದಿನ ಮೂರುವರುಷಗಳಲ್ಲಿ ತರಬೇಕೆನ್ನುವುದು ಆಗ ಇದ್ದ 
ಸಂಕಲ್ಲ. 

ಈ ಮಾಲೆ ಯಾವ ವಿಚಾರಕ್ಕೆ ಒತ್ತುಕೊಡಬೇಕು ಎನ್ನುವಾಗ ಹೊಳೆದದ್ದು ಸಾಹಿತ್ಯಕ 
ಕೃತಿಗಳ ಬದಲು ಸಾಂಸ್ಕೃತಿಕ ಸ್ವರೂಪದ ಕೃತಿಗಳನ್ನು ಹೊರ ತಂದರೆ ಹೇಗೆ ಎನ್ನುವ 
ಕನಸು. ಅದು ಸುಸ್ವರೂಪ ಪಡೆದದ್ದು ಅವಿಭಜಿತ ದಕ್ಷಿಣಕನ್ನಡ ಜಿಲ್ಲೆಯ ವಿವಿಧ ಕ್ಷೇತ್ರಗಳ 
ಸಾಧಕರ ಸಾಧನೆಗಳನ್ನು ದಾಖಲಿಸಬೇಕು ಎಂದು. ಸಾಮಾಜಿಕ ನ್ಯಾಯಕ್ಕೆ ಒತ್ತುಕೊಟ್ಟು 
ನಾವು ನಮ್ಮ ಮಿತಿಗಳ ಒಳಗೆ ಮೂವತ್ತು ಸಾಧಕರನ್ನು ಪರಿಚಯಿಸಿದಾಗ, ಮುಂದೆ 
ಎದುರಾದದ್ದು ಆರ್ಥಿಕ ಸಂಕಷ್ಟ , ಆಗ ಈ ಮಾಲೆಯನ್ನು ಮುಂದುವರಿಸಬೇಕಾದರೆ 
ಪ್ರಾಯೋಜಕತ್ವದ ನೆರವು ಬೇಕೆಂಬ ಸತ್ಯದ ಅರಿವು, ಸಾರ್ವಜನಿಕರು ನಮ್ಮ ಜೊತೆ 
ಅರ್ಥವತ್ತಾಗಿ ಸ್ಪಂದಿಸಿದ್ದರಿಂದ ಮಾಲೆಯಲ್ಲಿ ನೂರು ಹೊತ್ತಗೆಗಳು ಅರಳಿದ್ದು ಸಂಘದ 
ಸೌಭಾಗ್ಯ . ನಾಡಿನ ಭಾಗ್ಯ . 

ಸಂಘವು ನೂರು ಸಾಧಕರನ್ನು ಪರಿಚಯಿಸಿದರೂ ಪರಿಚಯಿಸದೇ ಇರುವವರ 
ಸಂಖ್ಯೆ ಇದರ ದುಪ್ಪಟ್ಟು ಇರಬಹುದಾದ್ದರಿಂದ ಈಗ ಮತ್ತೆ ಮಾಲೆಯನ್ನು ಮುಂದುವರಿಸುವ 
ಪ್ರಯತ್ನಕ್ಕೆ ಕೈ ಹಾಕಿದೆ. ಸಾರ್ವಜನಿಕರ ನೆರವು ಚಿಂತಕರ ಒಲವು ಇರುವಷ್ಟು ದಿನ ಮಾಲೆಯೂ 
ಚಿರಂತನ ಎನ್ನುವುದು ನಮ್ಮ ಭಾವ ಮತ್ತು ಸಂಘದ ಜೀವ. 

ಮಾಲೆಯ ಮೊದಲ ನೂರುಕೃತಿಗಳನ್ನು ಸಂಪಾದಿಸಲು ನೆರವಾದವರು ಹಿರಿಯ 
ಸಾಹಿತಿ ವಿ. ಗ, ನಾಯಕರು. ನೂರರ ನಂತರ ಹೊತ್ತಗೆಗಳಿಗೆ ಸಂಪಾದಕರಾಗಿ ಒದಗಿ 
ಬಂದವರು ನಾಡಿನ ಖ್ಯಾತ ಸಾಹಿತಿ ಡಾ . ಬಿ . ಜನಾರ್ದನ ಭಟ್ಟರು. 
- ಈ ಎಲ್ಲದರ ಯಶಸ್ಸಿಗೆ ನೆರವು ನೀಡಿದ ಲೇಖಕರ ಕೊಡುಗೆ ಬಹಳ ದೊಡ್ಡದು. 
ಆಯ್ಕೆ ಸಮಿತಿಯಲ್ಲಿದ್ದು ಸಹಕರಿಸಿದವರೂ ನಮಗೆ ಸದಾ ಮಾನ್ಯರು, ಹೊತ್ತಗೆಯ 
ಅಂದ ಚಂದಕ್ಕೆ ಕಾರಣರಾದವರು ಶ್ರೀ ಕಲ್ಲೂರು ನಾಗೇಶ ಮತ್ತು ಬಳಗದವರು. 
ಪ್ರಾಯೋಜಕರಾಗಿ ಒದಗಿಬಂದವರು ಮಾಲೆಯ ಮಹಾಪೋಷಕರೂ ಹೌದು, ನಾಡು 
ನಮಸ್ಕರಿಸಬೇಕಾದವರೂ ಹೌದು. 

ಹೀಗೆ ನಾವು ಈ ಮಾಲೆಯ ಮೂಲಕ ನಾಡಿಗೆ ನಮಸ್ಕರಿಸಲು ಕಾರಣರಾದವರೆಲ್ಲ 
ಇನ್ನೊಂದು ಅರ್ಥದಲ್ಲಿ ನಾವುನಮಸ್ಕರಿಸಬಹುದಾದ ಅರ್ಥವಂತರು. ಈ ಕಾರಣದಿಂದ 
'ನಾಡಿಗೆ ನಮಸ್ಕಾರ' ಎನ್ನುವ ಮಾಲೆಗೆ ಸಾರ್ಥಕ್ಯ ಭಾವ ಇದ್ದರೆ , ಅದರ ಸಾಧನೆಗೆ 
ಧನ್ಯತೆ ನಮಗೂ ಒದಗಿಬಂದಿರುವುದು ನಮ್ಮ ಪಾಲಿನ ಸಂತೋಷ. 
೧೪ ಫೆಬ್ರವರಿ ೨೦೧೬ 

ಡಾ . ನಾ . ಮೊಗಸಾಲೆ 


ಸಂಪಾದಕೀಯ 
ಕಾಂತಾವರ ಕನ್ನಡ ಸಂಘದ ಮಹತ್ವದ ಯೋಜನೆ ' ನಾಡಿಗೆ ನಮಸ್ಕಾರ ' ಶತಮಾನೋತ್ತರ 
ಕೃತಿ ಮಾಲೆಯ ಸಂಪಾದಕತ್ವವನ್ನು ಕನ್ನಡ ಸಂಘದ ಅಧ್ಯಕ್ಷರಾದ ಡಾ . ನಾ . ಮೊಗಸಾಲೆ 
ಯವರು ನನಗೆ ವಹಿಸಿದ್ದಾರೆ. 

ಒಂದು ಪ್ರದೇಶದ ಬದುಕು ಸುಸಂಸ್ಕೃತವೆನಿಸಿಕೊಳ್ಳಬೇಕಾದರೆ ಅಲ್ಲಿನ ಪ್ರತಿಭಾವಂತ 
ಪ್ರಜೆಗಳು ವಿವಿಧ ಕ್ಷೇತ್ರಗಳಲ್ಲಿ ಸಮಾಜದ ಒಳಿತಿಗಾಗಿ ದುಡಿಯಬೇಕಾಗುತ್ತದೆ. ಹೊಟ್ಟೆಯೇ 
ಕೇಂದ್ರವಾಗಿದೆ ನರನ ಜೀವಿತಕ್ಕೆ' ಎಂಬಂತಹ ಪರಿಸ್ಥಿತಿ ಇದ್ದಾಗ ಇಂತಹ ಸಂಸ್ಕೃತಿ 
ಬೆಳೆಯಲಾರದು. ಗ್ರೀಕ್ ಚಿಂತಕ ಲಾಂಚೈನಸ್‌ನ ವಿಚಾರಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು: 
ರಾಜ ಪ್ರಭುತ್ವದಡಿ ಸ್ವಾತಂತ್ರ್ಯ ಇಲ್ಲದ ಕಾರಣ ಪ್ರತಿಭೆ ಮುರುಟಿ ಹೋಗುತ್ತದೆ. 
ಪ್ರಜಾಪ್ರಭುತ್ವದಲ್ಲಿ ಸೃಷ್ಟಿಕಾರ್ಯ ಪ್ರಗತಿಪಥದಲ್ಲಿ ಸಾಗುತ್ತದೆ ಎನ್ನುವ ಮಾತುಗಳನ್ನು ಒಪ್ಪದೆ 
ಅವನು ಜನರ ನೈತಿಕ ಅಧಃಪತನದಲ್ಲಿ ಪ್ರತಿಭೆಯ ಅವನತಿ ಮತ್ತು ದುರ್ಗತಿಗೆ ಕಾರಣವನ್ನು 
ಗುರುತಿಸುತ್ತಾನೆ . ಧನಲೋಭ, ಭ್ರಷ್ಟಾಚಾರ, ಸುಖಲೋಲುಪತೆ, ಸ್ವಾರ್ಥಗಳ ಪರಿಣಾಮವಾಗಿ 
ಹುಟ್ಟಿಕೊಳ್ಳುವ ನಿರ್ಲಜ್ಜ ಮನೋವೃತ್ತಿ, ಆದರ್ಶ ವಿಮುಖತೆ ಇವುಗಳಿಂದಾಗಿ ಆತ್ಮಶಕ್ತಿ 
ಕುಗ್ಗಿಸಿಕೊಂಡ ಒಂದು ಜನಾಂಗದಲ್ಲಿ ಸಂಸ್ಕೃತಿದೊಡ್ಡದಾಗಿ ಬೆಳೆಯಲಾರದು ಎನ್ನುವುದು 
ಅವನ ಅಭಿಪ್ರಾಯ . ನಮ್ಮ ನಾಡಿನಲ್ಲಿ ಹಾಗಾಗದ ಹಾಗೆ ಸದಾ ಎಚ್ಚರವಾಗಿರಬೇಕಾದುದು 
ಅಗತ್ಯ . ಜನರಲ್ಲಿ ಆದರ್ಶಗಳನ್ನು ಬಿತ್ತಬೇಕಾದುದೂ ಅಗತ್ಯ . ಇಂತಹ ಮಹತ್ಕಾರ್ಯಕ್ಕೆ 
ಕಾಂತಾವರ ಕನ್ನಡ ಸಂಘ ತನ್ನ ಕಿಂಚಿತ್ ಕಾಣಿಕೆ ಸಲ್ಲಿಸುತ್ತಲೇ ಬಂದಿದೆ. ' ನಾಡಿಗೆ ನಮಸ್ಕಾರ' 
ಪುಸ್ತಕ ಮಾಲೆ ಅಂತಹ ಒಂದು ಕಾಣಿಕೆ . 

ನಮ್ಮ ದಕ್ಷಿಣಕನ್ನಡ (ಉಡುಪಿ ಮತ್ತು ಕಾಸರಗೋಡುಸೇರಿದ ಅವಿಭಜಿತ ಜಿಲ್ಲೆ) 
ಧಾರ್ಮಿಕ,ನೈತಿಕ, ಸಾಹಿತ್ಯಕ , ಸಾಂಸ್ಕೃತಿಕ ಅಧಃಪತನವಾಗದಂತೆ ಸದಾ ಎಚ್ಚರಿಕೆಯಿಂದಿರುವ 
ಒಂದು ನಾಡು. ಇಲ್ಲಿನ ಬಹುಮುಖೀ ಸಂಸ್ಕೃತಿಯ ನಿರ್ಮಾಣಕ್ಕಾಗಿ ದುಡಿದು ಕೀರ್ತಿಶೇಷ 
ರಾಗಿರುವ ಮತ್ತು ಈಗಲೂ ನಮ್ಮ ನಡುವೆ ಇರುವ ವಿದ್ವಾಂಸರು, ಚಿಂತಕರು, ಸಾಹಿತಿಗಳು, 
ಯಕ್ಷಗಾನ ಸಾಹಿತಿಗಳು ಹಾಗೂ ಕಲಾವಿದರು, ವರ್ಣಚಿತ್ರ ಕಲಾವಿದರು, ಶಿಲ್ಪಿಗಳು , 
ದಾರುಶಿಲ್ಪಿಗಳು, ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಸಮಾಜಸೇವಕರು, ಶಿಕ್ಷಕರು, ಅಭಿವೃದ್ಧಿಯ 
ಹರಿಕಾರರು,ಕೃಷಿ ಋಷಿಗಳು, ವೈದ್ಯರು ಮುಂತಾದವರ ಸಾಧನೆಗಳನ್ನು ದಾಖಲಿಸುವುದು 
ಸಮಾಜದ ಕರ್ತವ್ಯ . ಮುಂದೆ ಅಧ್ಯಯನ ಕಾರ್ಯಗಳನ್ನು ಕೈಗೊಳ್ಳುವವರಿಗೆ ಒಂದು 
ಮಾಹಿತಿಕೋಶವಾಗಿಯೂ ಈ ಮಾಲೆಯ ಪುಸ್ತಕಗಳು ಒದಗಿಬರಲಿವೆ. 

ಸಮನ್ವಯ ಸಾಹಿತ್ಯದ ಲೇಖಕಿ ಎ .ಪಿ . ಮಾಲತಿ ಅವರ ಕುರಿತಾದ ಈ ಕೃತಿಯನ್ನು 
ಬರೆದುಕೊಟ್ಟು ಮಾಲೆಯ ಮಹತ್ವವನ್ನು ಹೆಚ್ಚಿಸಿದ ಡಾ . ಶೈಲಾ ಯು . ಅವರಿಗೆ 
ಸಂಘವು ಋಣಿಯಾಗಿದೆ. 
೧೪ ಫೆಬ್ರವರಿ ೨೦೧೬ 

ಡಾ . ಬಿ . ಜನಾರ್ದನ ಭಟ್ 


ಸಮನ್ವಯ ಸಾಹಿತ್ಯದ ಲೇಖಕಿ 

ಎ . ಪಿ. ಮಾಲತಿ 


ಭಾಗ : ಒಂದು 


ಬದುಕು 
ದಕ್ಷಿಣಕನ್ನಡ, ಉಡುಪಿ ಮತ್ತು ಉತ್ತರಕನ್ನಡ ಜಿಲ್ಲೆಯನ್ನೊಳಗೊಂಡ ಕರ್ನಾಟಕದ 
ಕರಾವಳಿಗೆ ವಿಶೇಷವಾದ ಪ್ರಾಕೃತಿಕ, ಪ್ರಾದೇಶಿಕ ವೈಶಿಷ್ಟ್ಯಗಳಿವೆ. ಅವು ಇಲ್ಲಿ ಕುಡಿಯೊಡೆದ 
ಸಾಹಿತಿಗಳಿಗೆ ವಿಶೇಷವಾದ ಅನುಭವವನ್ನು ಒದಗಿಸಿವೆ. ಇದರ ಫಲವಾಗಿ ಈ ಪ್ರದೇಶದ 
ಬರಹಗಳು ವಾಸ್ತವದ ಅಡಿಪಾಯದಲ್ಲಿ ಕಟ್ಟಲ್ಪಟ್ಟಿವೆ. ಹಾಗಾಗಿ ಅವು ಬದುಕಿನ ಎಲ್ಲ 
ಮುಖಗಳನ್ನು ಗ್ರಹಿಸುತ್ತಲೇ ಅದನ್ನು ಬಹುಆಯಾಮಗಳಲ್ಲಿ ಗುರುತಿಸುವ ಕೆಲಸ 
ಮಾಡುತ್ತಿವೆ. . 
* ದಕ್ಷಿಣ ಕರಾವಳಿಯಲ್ಲಿ ಮಹಿಳೆಯರು ಬರೆಯಲುತೊಡಗಿದ್ದೇ ಬಹುಶಃ ೨೦ನೆಯ 
ಶತಮಾನದ ಮೊದಲ ದಶಕದಿಂದ, ಮೊದಲ ಕಾದಂಬರಿ, ಮೊದಲ ಸಣ್ಣಕಥೆ, ಮೊದಲ 
ಪ್ರಬಂಧ - ಹೀಗೆ ಹೊಸಗನ್ನಡ ಸಾಹಿತ್ಯದ ಹಲವು ಮೊದಲುಗಳಿಗೆ ನಾಂದಿ ಹಾಡಿದ 
ಈ ಜಿಲ್ಲೆಯಲ್ಲಿ ಅದೇಕೋ ಏನೋ , ಲೇಖಕಿಯರು ಕಾಣಿಸಿಕೊಂಡದ್ದು ಮಾತ್ರ ಸ್ವಲ್ಪ 
ತಡವಾಗಿ, ಮಾತ್ರವಲ್ಲ, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವರು ಮತ್ತು ಅವರ 
ಬರಹಗಳು ದಾಖಲಾದುದು ಕೂಡ ತೀರ ಈಚೆಗೆ. 

ದಕ್ಷಿಣಕನ್ನಡ ಜಿಲ್ಲೆಯ ಮೊದಲ ತಲೆಮಾರಿನ ಲೇಖಕಿಯರು ಎಂಬ ಹೆಸರಿನಲ್ಲಿ 
ಕರಾವಳಿ ಲೇಖಕಿಯರ- ವಾಚಕಿಯರ ಸಂಘ ( ರಿ.), ಮಂಗಳೂರು- ಇದು ಪ್ರಕಟಿಸಿದ 
ಸ್ಮರಣ ಸಂಚಿಕೆ ಈ ನಿಟ್ಟಿನಲ್ಲಿ ಮೊದಲ ಪ್ರಯತ್ನ ಎನ್ನಬಹುದು. ಇದರ ಜೊತೆ ಮಂಗಳೂರು 
ವಿಶ್ವವಿದ್ಯಾನಿಲಯದಿಂದ ೧೯೯೨ರಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಪ್ರೊ . ಸಬಿಹಾ ಅವರು 
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣಕಥೆಗಳ ಹುಟ್ಟು ಮತ್ತು ಬೆಳವಣಿಗೆ ಎಂಬ ತಮ್ಮ 
ಸಂಶೋಧನಾ ಮಹಾಪ್ರಬಂಧದಲ್ಲಿ ದಕ್ಷಿಣಕನ್ನಡ ಜಿಲ್ಲೆಯ ಹಲವು ಲೇಖಕಿಯರನ್ನು 
ಗುರುತಿಸಿದ್ದಾರೆ. ಆದರೆ ಈ ಲೇಖಕಿಯರ ಕುರಿತು ಪ್ರತ್ಯೇಕವಾದ ಅಧ್ಯಯನ ಇದರಲ್ಲಿ 
ನಡೆದಿಲ್ಲ. ಡಾ . ಸುಲತಾ ವಿದ್ಯಾಧರ್ ಅವರ ಶ್ರೀಮುಡಿ ಎಂಬ ಕೃತಿಯಲ್ಲಿ ದಕ್ಷಿಣಕನ್ನಡ, 
ಉಡುಪಿ , ಕಾಸರಗೋಡು ಜಿಲ್ಲೆಗಳನ್ನೊಳಗೊಂಡ ಲೇಖಕಿಯರನ್ನು ಸಂಕ್ಷಿಪ್ತವಾಗಿ 
ಪರಿಚಯಿಸುವ ಕೆಲಸ ನಡೆದಿದೆ. ಇದನ್ನು ಹೊರತುಪಡಿಸಿದರೆ, ಚಂದ್ರಗಿರಿ ( ಸಾರಾ 
ಅಬೂಬಕ್ಕರ್‌ ಅಭಿನಂದನಾ ಗ್ರಂಥ: ೨೦೦೯) ಯಲ್ಲಿ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ, 
ಸಾರಾ ಅಬೂಬಕ್ಕರ್ ಅವರ ಸಮಕಾಲೀನರಾದ ಲೇಖಕಿಯರ ಬದುಕು - ಬರೆಹಗಳ 
ಕುರಿತು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗಿದೆ. 

ಎ. ಪಿ. ಮಾಲತಿ / ೧ 


ಹಾಗೆಯೇ , ಸಮೃದ್ದಿ(ಕೆ.ಉಷಾಪಿ.ರೈ ಅಭಿನಂದನಾ ಗ್ರಂಥ;೨೦೧೦) ಯಲ್ಲಿ ಸ್ವಾತಂತ್ರ್ಯಪೂರ್ವ 
ಮತ್ತು ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ ಲೇಖಕಿಯರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಲಾಗಿದೆ. 
- ಅಂತೆಯೇ , ಕರ್ನಾಟಕ ಲೇಖಕಿಯರ ಸಂಘವು ' ಡಾ . ನಳಿನಿ ಮೂರ್ತಿ ಸ್ಮಾರಕ 
ಪುಸ್ತಕ ಮಾಲೆ' ಯಲ್ಲಿ ೧೯೯೮ರಿಂದ ಪ್ರಕಟಿಸಲು ತೊಡಗಿದ ಕನ್ನಡದ ಮಹತ್ವದ 
ಲೇಖಕಿಯರ ಸಂಕ್ಷಿಪ್ತ ಆತ್ಮಕಥಾನಕ ರೂಪದ ಬರವಣಿಗೆಗಳು ಲೇಖ -ಲೋಕ ಎಂಬ 
ಹೆಸರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಲಭ್ಯವಿವೆ. ಅವುಗಳಲ್ಲಿ ಉಷಾ ಪಿ.ರೈ ಹಾಗೂ 
ಡಾ .ಕೆ.ಆರ್‌.ಸಂಧ್ಯಾರೆಡ್ಡಿ ಅವರು ಸಂಪಾದಿಸಿದ ಲೇಖ -ಲೋಕ ಭಾಗ ೩ ( ಮಹಿಳಾ 
ಸಾಹಿತ್ಯ : ಒಂದು ಆತ್ಮಕಥಾನಕ; ೨೦೦೧ರಲ್ಲಿ ಎ . ಪಿ . ಮಾಲತಿಯವರ ನೆನಪುಗಳು 
ಪ್ರಕಟವಾಗಿವೆ. ಇದಲ್ಲದೆ, ಡಾ .ಶೈಲಾ ಯು . ಅವರು ಪ್ರಕಟಿಸಿದ ಮಹಿಳೆ: ನೆಲೆ - ಬೆಲೆ 
( ೨೦೧೦) ಎಂಬ ವಿಮರ್ಶಾ ಕೃತಿಯಲ್ಲಿ ಮಾಲತಿಯವರ ಬದುಕಿನ ಕುರಿತು ಒಂದು 
ಪರಿಚಯಾತ್ಮಕವಾದ ಹಾಗೂ ಅವರ ಆಯ್ದ ಕೆಲವು ಕೃತಿಗಳ ಕುರಿತು ಸಂಕ್ಷಿಪ್ತವೂ 
ವಿಮರ್ಶಾತ್ಮವೂ ಆದ ಲೇಖನ ದೊರಕುತ್ತದೆ. 
- ಮಾಲತಿಯವರನ್ನು ಸಾಹಿತ್ಯ ಕ್ಷೇತ್ರದ ಮುನ್ನೆಲೆಗೆ ತಂದವರಲ್ಲಿ ಮುಂಬಯಿಯ 
ಸೃಜನಾ ಬಳಗದ ತುಳಸಿ ವೇಣುಗೋಪಾಲ ಕೂಡಾ ಒಬ್ಬರು. ಅವರು ಕೆಲಸ ಮಾಡುತ್ತಿದ್ದ 
ಸ್ವಾರೋದ ಮುಖ್ಯ ಉದ್ದೇಶ ಸಾಹಿತ್ಯ , ನೃತ್ಯ, ಸಂಗೀತ, ನಾಟಕ ಚಲನಚಿತ್ರ , ಕರಕುಶಲ 
ಕಲೆ ಮುಂತಾದ ಕಲಾಪ್ರಾಕಾರಗಳಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದ ಮಹಿಳೆಯರ 
ಸಾಧನೆಗಳನ್ನು ಒಂದೇ ಕಡೆ ದಾಖಲಿಸುವುದು. ಆ ಸಂಸ್ಥೆಯ 'ಲಿಟ್ರೇಚರ್‌ ಲೀಪ್' 
ಯೋಜನೆಯಲ್ಲಿ ಕರ್ನಾಟಕದ ಪ್ರಾದೇಶಿಕ ಭಾಷೆಯ ಪರಂಪರೆಯಲ್ಲಿ ಸಾಗಿಬಂದ 
ಹಿರಿಯ ತಲೆಮಾರಿನ ಪ್ರಸಿದ್ಧ ಲೇಖಕಿಯರ ಸಾಧನೆಯ ಮಹತ್ವದ ಹೆಜ್ಜೆ ಗುರುತನ್ನು 
ದಾಖಲಿಸಬೇಕಿತ್ತು . ಪ್ರಾದೇಶಿಕ ಭಾಷೆಗಳಾದ ಕನ್ನಡ ತುಳು, ಕೊಂಕಣಿ, ಮಲೆಯಾಳ , 
ತೆಲುಗು , ತಮಿಳು, ಮರಾಠಿ ಲೇಖಕಿಯರನ್ನು ಈ ಯೋಜನೆಯ ವ್ಯಾಪ್ತಿಯಲ್ಲಿ ತೆಗೆದು 
ಕೊಳ್ಳುವ ಅವಶ್ಯಕತೆಯಿತ್ತು. ಅದರ ಭಾಗವಾಗಿ ಸಾಹಿತಿಯೋರ್ವರು ಸೃಜನಶೀಲ 
ಲೇಖಕಿಯಾಗಿ ಬೆಳೆಯುವಲ್ಲಿನ ಪ್ರಕ್ರಿಯೆ , ಬರವಣಿಗೆಯ ತೊಡಕುಗಳು , ಬದುಕಿನ 
ಅನುಭವಗಳ ಕುರಿತು ಮಾಹಿತಿ ಸಂಗ್ರಹಿಸಬೇಕಾಗಿತ್ತು. ಇವನ್ನು ಧ್ವನಿ , ಮಾತು, 
ಫೋಟೋ ಹೀಗೆ ಆಡಿಯೋ - ವೀಡಿಯೋ ಮೂಲಕ ಸಂಗ್ರಹಿಸಿ ಸ್ಪಾರೋದಲ್ಲಿ ಅದರ 
ಮುಂದಿನ ಸಿದ್ಧತೆ ಮಾಡಲಾಗುತ್ತದೆ. ತುಳಸಿಯವರದು ಮುಖ್ಯವಾಗಿ ಕನ್ನಡ ಲೇಖಕಿಯರ 
ಮಾಹಿತಿ ಸಂಗ್ರಹದ ಅಭಿಯಾನ, ಅವರ ಯೋಜನೆಯಲ್ಲಿ ಕರ್ನಾಟಕದಿಂದ ಆಯ್ದ 
ಹಲವಾರು ಹಿರಿಯ ಲೇಖಕಿಯರ ಸಾಲಿನಲ್ಲಿ ನನ್ನ ಹೆಸರೂ ಸೇರ್ಪಡೆಯಾಗಿದ್ದು, 
೨೦೦೩ರಲ್ಲಿ ತುಳಸಿಯವರಿಂದ ನಡೆದ ನನ್ನ ಬದುಕು - ಸಾಹಿತ್ಯ ಬರವಣಿಗೆಯ 
ಸಂದರ್ಶನದ ಆಡಿಯೋ ವೀಡಿಯೋ , ಹಸ್ತಾಕ್ಷರ , ಬರೆದ ಪುಸ್ತಕಗಳು ಹಾಗೂ 
ಇನ್ನಿತರ ಮಾಹಿತಿ ಸಂಗ್ರಹಗಳು ಸ್ಪಾರೋದಲ್ಲಿ ಶಾಶ್ವತವಾಗಿ ಕಾದಿರಿಸಲ್ಪಟ್ಟಿವೆ. ಇವನ್ನು 
ಹೊರತುಪಡಿಸಿದರೆ ಎ . ಪಿ . ಮಾಲತಿ ಅವರ ಕುರಿತು ಬೇರೆ ಕೃತಿಗಳಾಗಲಿ , 
ಲೇಖನಗಳಾಗಲಿ ಪ್ರಕಟಗೊಂಡಿರುವುದು ತಿಳಿದಿಲ್ಲ. 


ಎ . ಪಿ. ಮಾಲತಿ | ೨ 


ಒಂದು ಮುತ್ತಿನ ಕಥೆ 
ದಕ್ಷಿಣಕನ್ನಡ ಜಿಲ್ಲೆಯ ಮೊದಲ ತಲೆಮಾರಿನ ಲೇಖಕಿಯರಾದ ಮುಳಿಯ ಮೂಕಾಂಬಿಕಾ 
ಅಮ್ಮ , ನೆಲ್ಲಿಕಾರು ರಾಧಾಮತಿ, ಪಡುಕೋಣೆ ಸೀತಾದೇವಿ, ವಾಸಂತಿಬಾಯಿ ಪಡುಕೋಣೆ, 
ಬೆಳೆ ಸೀತಾರಮ್ಮ, ಲೀಲಾಬಾಯಿ ಕಾಮತ್, ಸರಸ್ವತಿಬಾಯಿ ರಾಜವಾಡೆ 
ಮೊದಲಾದವರು ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟದಲ್ಲಿ ಕಾಣಿಸಿಕೊಂಡರೆ , ಬಿ .ಲೀಲಾ 
ಭಟ್, ಲಲಿತಾ ಆರ್. ರೈ , ಆನಂದಿ ಸದಾಶಿವರಾವ್, ಲಕ್ಷ್ಮಿ ಕುಂಜತ್ತೂರು, ಪದ್ಮಾ 
ಶೆಣೈ , ಸಾರಾ ಅಬೂಬಕ್ಕರ್, ಸುಶೀಲಾ ಪಿ.ಉಪಾಧ್ಯಾಯ, ಬಿ . ಎಂ .ರೋಹಿಣಿ, ವೈದೇಹಿ, 
ಎ. ಪಿ. ಮಾಲತಿ, ಗಂಗಾ ಪಾದೇಕಲ್ ಮೊದಲಾದ ಲೇಖಕಿಯರು ಸ್ವಾತಂತ್ರ್ಯೋತ್ತರ 
ಕಾಲಘಟ್ಟದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದೃಷ್ಟವಶಾತ್ ಇವರಲ್ಲಿ ಹೆಚ್ಚಿನವರು ಇಂದಿಗೂ 
ನಮ್ಮೊಂದಿಗಿದ್ದು, ತಮ್ಮ ಸಾಹಿತ್ಯಸೇವೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಿನಲ್ಲಿ ದಕ್ಷಿಣಕನ್ನಡ 
ಜಿಲ್ಲೆಯು ಮಹಿಳೆ - ಪುರುಷ ಭೇದವಿಲ್ಲದ ಅಕ್ಷರಲೋಕವನ್ನು ಸದೃಢವಾಗಿ ಕಟ್ಟಲು 
ನೆರವಾಗಿದೆ. ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಕಾಣಿಸಿಕೊಂಡ ಲೇಖಕಿಯರಲ್ಲಿ 
ಎ. ಪಿ. ಮಾಲತಿ ಅವರ ಬರವಣಿಗೆಗಳನ್ನು ಗಮನಿಸಬಹುದು. 

ಅಕ್ಷರ ಕಟ್ಟುವುದು ಎಲ್ಲರಿಂದಲೂ ಆಗುವ ಕೆಲಸವಲ್ಲ. ಅದಕ್ಕೆ ಸೃಜನಶೀಲತೆ 
ಬೇಕು ಮತ್ತು ಆ ಸೃಜನಶೀಲತೆಯನ್ನು ತಮ್ಮ ಅನುಭವದ ಬೆಳಕಿನಲ್ಲಿ ನೇಯುವ 
ಜಾಣೆ ಬೇಕು. ಈ ನೇಯ್ದೆಯ ಕೆಲಸಕ್ಕೆ ಅಗತ್ಯವಿರುವ ನುಣುಪು, ಕುಸುರಿ, ಒನಪು 
ಎಲ್ಲರಿಗೂ ಒಗ್ಗದು. ಅದಕ್ಕೆ ಜೀವನ್ಮುಖಿಯಾಗಿ ಆಲೋಚಿಸುವ ಮನಸ್ಸು ಬೇಕು. ಆ 
ಮನಸ್ಸು ಬದುಕನ್ನು , ಜಗತ್ತನ್ನು ತೆರೆದ ಕಣ್ಣುಗಳಿಂದ ನೋಡುವ, ಮಾನವಪರವಾಗಿ 
ಗ್ರಹಿಸುವ ಶಕ್ತಿಯನ್ನು ಹೊಂದಿರಬೇಕು. ಆಗಮಾತ್ರ ವಾಸ್ತವ ಜಗತ್ತಿನ ಒಳಹೊರಗನ್ನು 
ಬರಹದಲ್ಲಿ ಅಭಿವ್ಯಕ್ತಿಸಲು ಸಾಧ್ಯ. ಬಹುಶಃ ಇವುಗಳಲ್ಲಿ ಯಾವುದೇ ಒಂದರಲ್ಲಿ 
ಸೋತರೂ ಬರಹ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಅದು ಹೆಚ್ಚು ಕಾಲದವರೆಗೆ 
ಬಾಳುವುದಿಲ್ಲ. ಆದರೆ ಸತ್ವವುಳ್ಳ ಬರಹಗಳನ್ನು ನೀಡಿರುವ ಅನೇಕರು ಸಾರಸ್ವತ 
ಲೋಕದಲ್ಲಿ ಇಂದಿಗೂ ಪ್ರಸ್ತುತರಾಗಿ ಉಳಿದಿದ್ದಾರೆ. ಅದು ಅವರ ಬರಹಕ್ಕಿರುವ ಶಕ್ತಿ. 
ಇಂತಹ ಸತ್ವಯುತ ಶಕ್ತಿಯುತ ಬರಹಗಳನ್ನು ನೀಡಿರುವ ಕರಾವಳಿಯ ಪ್ರಮುಖ 
ಲೇಖಕಿಯರಲ್ಲಿ ಶ್ರೀಮತಿ ಎ . ಪಿ . ಮಾಲತಿ ಅವರು ಒಬ್ಬರು. 

ಬಾಲ್ಯವೆಂಬ ಒಂದು ಸಂಭ್ರಮ 
ಕರಾವಳಿಯ ಜಿಲ್ಲೆಗಳು ಕನ್ನಡದ ಪ್ರಮುಖ ಬರಹಗಾರರು ಮತ್ತು ಪ್ರಮುಖ ಚಿಂತನಶೀಲ 
ಮನಸ್ಸುಗಳನ್ನು ಕೊಟ್ಟಿವೆ. ಈ ಜಿಲ್ಲೆಗಳಲ್ಲಿ ಒಂದಾದ ಉತ್ತರ ಕನ್ನಡದ ಭಟ್ಕಳದ ತಮ್ಮ 
ಅಜ್ಜನ ಮನೆ ( ತಾಯಿಯ ತವರುಮನೆ) ಯಲ್ಲಿ ೧೯೪೪ರ ಮೇ ಆರನೆಯ ತಾರೀಕಿನಂದು 
ಜನಿಸಿದರು. ಇವರ ತಂದೆ ಗಣೇಶ ಕೃಷ್ಣಭಟ್ಟರು, ತಾಯಿ ಕಾವೇರಿ, ತಂದೆಯ ಮೂಲ 
ಊರು ದಕ್ಷಿಣಕನ್ನಡದ ವಿಟ್ಲದ ಸಮೀಪ ಬರಂಗೋಡಿ, ವಿದ್ಯೆ ಮತ್ತು ಉದ್ಯೋಗನಿಮಿತ್ತ 
ಬಾಲ್ಯದಲ್ಲೇ ಊರು ಬಿಟ್ಟವರು, ಬೇರೆಬೇರೆ ಕಡೆ ವಾಸ್ತವ್ಯ ಮಾಡುತ್ತ ಕೊನೆಗೆ ಖಾಯಂ 

ಎ . ಪಿ. ಮಾಲತಿ / ೩ 


ಆಗಿ ಮುಂಬಯಿಯಲ್ಲಿ ನೆಲೆ ನಿಂತವರು. ಅವರಿಗೆ ಒಟ್ಟು ಎಂಟು ಮಕ್ಕಳು. ಅವರಲ್ಲಿ 
ಇಬ್ಬರು ಹುಡುಗಿಯರು, ಆರು ಗಂಡುಮಕ್ಕಳು. ಗಣೇಶಭಟ್ಟರ ತಂದೆ ಕೃಷ್ಣಭಟ್ಟರಿಗೆ 
ಸಾಹಿತ್ಯದಲ್ಲಿ ಅಪಾರ ಒಲವು. ಆ ಕಾಲಕ್ಕೆ ' ಧರ್ಮಸ್ಥಳ ಕ್ಷೇತ್ರ ಮಹಾತ್ಯೆಯನ್ನು ಭಾಮಿನಿ 
ಷಟ್ಟದಿಯಲ್ಲಿ ರಚಿಸಿದ್ದ ಮೇಧಾವಿಯಾಗಿದ್ದರು. ಜೊತೆಗೆ ಇನ್ನೂ ಕೆಲವು ಗ್ರಂಥಗಳನ್ನು , 
ಆಯುರ್ವೇದ ಪುಸ್ತಕಗಳನ್ನು ರಚಿಸಿದ್ದರು . ಅವರ ಮಡದಿ ಅಂದರೆ ಮಾಲತಿ ಅವರ 
ಅಜ್ಜಿಗೆ ಕಥೆ ಹೇಳುವ ಅಭಿರುಚಿ ಅಪಾರ. ಮನೆಯಲ್ಲಿದ್ದ ಮಕ್ಕಳಿಗೆ ನಿರಂತರವಾಗಿ 
ವೈವಿಧ್ಯಮಯ ಕಥೆಗಳನ್ನು ಹೇಳುತ್ತ, ಅವರಲ್ಲಿ ಕುತೂಹಲ ಹಾಗೂ ಕಲ್ಪನಾ ಶಕ್ತಿಯನ್ನು 
ಹುಟ್ಟುಹಾಕಿದ್ದರು. ಕಾವೇರಿ ಗೃಹಿಣಿ; ಅಂದಿನ ನಾಲ್ಕನೆಯ ತರಗತಿಯ ತನಕ ಓದಿದವರು. 
ತಮ್ಮ ಅತ್ತೆಯೊಂದಿಗೆ ತುಂಬ ಹೊಂದಾಣಿಕೆ ಮತ್ತು ಅನ್ನೋನ್ಯತೆಯಿಂದಾಗಿ ಕುಟುಂಬದಲ್ಲಿ 
ನೆಮ್ಮದಿ ಉಳಿಸಿಕೊಂಡವರು. ಕಾವೇರಿ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ; ಭಕ್ತಿಗೀತೆಗಳನ್ನು , 
ದಾಸರ ಪದಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಸಂಪ್ರದಾಯಸ್ಥೆಯಾದುದರಿಂದ 
ಮಡಿ - ಮೈಲಿಗೆ ಹೆಚ್ಚಾದರೂ ಮಕ್ಕಳ ಸಾಹಿತ್ಯಾಭಿರುಚಿಗೆ ತಣ್ಣೀರೆರಚಿದವರಲ್ಲ . 

ಇಂತಹ ಸಾಹಿತ್ಯಾಸಕ್ತ ಮಧ್ಯಮವರ್ಗದ ದಂಪತಿಗಳ ಇಬ್ಬರು ಹೆಣ್ಣುಮಕ್ಕಳಲ್ಲಿ 
ಹಿರಿಯ ಮಗಳೇ ಮುಂದೆ ಮಾಲತಿ ಎನಿಸಿಕೊಂಡ ಮೋಹಿನಿ. ಹಿಂದೆಲ್ಲ ಮದುವೆಯಾಗಿ 
ಗಂಡನ ಮನೆಗೆ ಹೋದ ಬಳಿಕ ಅಲ್ಲಿ ಆಕೆಗೆ ಬೇರೆಯೇ ಹೆಸರಿಡುವ ಕ್ರಮ ಇತ್ತೇ ? 
ಅಥವಾ ಮೋಹಿನಿ ಬೇಡವೆಂದು ಮಾಲತಿ ಅಂತ ಹೆಸರಿಟ್ಟರೇ ? ತಿಳಿಯದು. ಮಾಲತಿ 
ಎಂಬುದು ಗಂಡನ ಮನೆಯಲ್ಲಿ ಮೋಹಿನಿಗಿಟ್ಟ ಹೆಸರು. ಅಂದಿನ ಕಾಲಕ್ಕೆ ಸಹಜವಾಗಿದ್ದ 
ಅಜ್ಜ- ಅಜ್ಜಿ, ತಂದೆ - ತಾಯಿ , ಒಬ್ಬ ಅಣ್ಣ, ಇಬ್ಬರು ತಮ್ಮಂದಿರು ಹಾಗೂ ಒಬ್ಬಳು 
ತಂಗಿಯ ಜೊತೆಗಿನ ತುಂಬು ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಈ ಮಾಲತಿ, ಅವರೆಲ್ಲರ 
ಪ್ರೀತಿಯ ಸವಿಯನ್ನು ಉಣ್ಣುತ್ತ ಬೆಳೆದ ಈಕೆ ಕಷ್ಟ, ನೋವು, ಸಿಟ್ಟು, ದ್ವೇಷದಂತಹ 
ನಕಾರಾತ್ಮಕ ಪರಿಸರ ಕಂಡವರೇ ಅಲ್ಲ. ಆಯುರ್ವೇದ ಪಂಡಿತರಾಗಿದ್ದ ಅವರ ಅಜ್ಜ 
ಕೃಷ್ಣಭಟ್ಟರ ಪ್ರಭಾವ ಮಾಲತಿಯವರ ಮೇಲೆ ಸಾಕಷ್ಟಿತ್ತು. ಇದರಿಂದಲೇ ಇರಬಹುದು 
ಮಾಲತಿಯವರು ಎಳವೆಯಿಂದಲೇ ಸಸ್ಯಪ್ರೀತಿ ಬೆಳೆಸಿಕೊಂಡರು. ಬಾಲ್ಯದ ಅದೇ 
ಕುಟುಂಬ ವಾತ್ಸಲ್ಯದ ವಾತಾವರಣವನ್ನು ಮದುವೆಯ ನಂತರ ಗಂಡನ ಮನೆಯಲ್ಲೂ 
ಮುಂದುವರಿಸಿಕೊಂಡು ಬಂದರು. ಸಾಹಿತ್ಯಪ್ರಿಯೆ ತಾಯಿಯ ನೆರಳಲ್ಲಿ, ಅಜ್ಜಿ ಹೇಳುತ್ತಿದ್ದ 
ಕತೆಗಳನ್ನು ಕೇಳುತ್ತ, ಬೆಳೆದ ಮಾಲತಿ ಅವರಿಗೆ ಯಕ್ಷಗಾನಪ್ರಿಯ ಅಜ್ಜ ಹಾಗೂ 
ತಂದೆಯಿಂದ ಬರವಣಿಗೆಯ ಗೀಳೂ ವಂಶವಾಹಿಯಲ್ಲೇ ಹರಿದುಬಂದಿರಬೇಕು. 

ಉತ್ತರಕನ್ನಡದ ಹೊನ್ನಾವರ ಬಳಿಯ ಕರ್ಕಿಯಲ್ಲಿ ಪ್ರಾಥಮಿಕ ಶಾಲೆಗೆ ಸೇರಿದ 
ಮಾಲತಿ ಅಲ್ಲಿ ಎರಡನೆಯ ತರಗತಿಯ ತನಕ ಓದಿ, ಮುಂದೆ ನಾಲ್ಕನೆಯ ತರಗತಿಯತನಕ 
ಹೊನ್ನಾವರದ ಶಾಲೆಯಲ್ಲಿ ಕಲಿತರು. ಮನೆಯಿಂದ ಸುಮಾರು ಎರಡು ಮೈಲುಗಳಷ್ಟು 
ದೂರದಲ್ಲಿದ್ದ ಶಾಲೆಗೆ ಆಗ ಕಾಲ್ನಡಿಗೆಯಲ್ಲೇ ಸಾಗಬೇಕಿತ್ತು. ಹಾಗೆ ಸಾಗುವ ಹಾದಿಯಲ್ಲಿ 
ಪ್ರಕೃತಿಯೊಂದಿಗೆ ಒಂದಾಗಿ, ನೆರೆಹೊರೆಯ ಮಕ್ಕಳ ಜೊತೆ ಗುಂಪುಕಟ್ಟಿಕೊಂಡು 
ಹಾದಿ ಸವೆದದ್ದು ತಿಳಿಯದಂತೆ ಸಾಗುತ್ತಿದ್ದುದು ಬಾಲ್ಯದಲ್ಲಿ ಅವರಿಗೆ ಸಿಕ್ಕ ಅಪೂರ್ವ 

ಎ . ಪಿ. ಮಾಲತಿ / ೪ 


ಅನುಭವ. ಇದು ಸಾಲದೆಂಬಂತೆ, ಶರಾವತಿ ನದಿಗೆ ಆಗಿನ್ನೂ ಸೇತುವೆ ಇಲ್ಲದಿದ್ದ 
ಕಾಲ ಅದು. ಹಾಗಾಗಿ ಹೊನ್ನಾವರದಿಂದ ಭಟ್ಕಳದಲ್ಲಿರುವ ಅಜ್ಜನ ಮನೆಗೆ ಹೋಗಿ 
ಬರಬೇಕೆಂದರೆ ಶರಾವತಿಯನ್ನು ದೋಣಿಯಲ್ಲೇ ದಾಟಬೇಕು. ನೀರು ಕಂಡರೆ ಭಯ 
ಪಡುತ್ತಿದ್ದ ಬಾಲಕಿ ಮಾಲತಿಗೆ ಅದನ್ನು ಮೀರಿದ ಅಜ್ಜನ ಮನೆಯ ವ್ಯಾಮೋಹ, 
ಆಕರ್ಷಣೆ . ಈ ದೋಣಿಯ ಪಯಣದಲ್ಲಿ ದೋಣಿಯಲ್ಲಿ ಕುಳಿತು ಸಾಗುವಾಗ 
ಅಂಬಿಗರು ದೋಣಿ ನಡೆಸುತ್ತ ಹಾಡುತ್ತಿದ್ದ ಹಾಡುಗಳು, ನೀರಿನ ಮೇಲೆ ಸಂಚರಿಸುವಾಗ 
ಕಾಣುವ ಬೆಳಗು - ಸಂಜೆಯ ಸೂರ್ಯ, ಬೀಸುವ ತಂಗಾಳಿ, ಹಾರುವ ಹಕ್ಕಿಗಳನ್ನೊಳ 
ಗೊಂಡ ಸುತ್ತಲ ಪ್ರಕೃತಿ, ಸ್ವಭಾವತಃ ಭಾವುಕಳಾದ ಮಾಲತಿಯನ್ನು ಇನ್ನಷ್ಟು 
ಪರವಶಳನ್ನಾಗಿ ಮಾಡುತ್ತಿದ್ದವು. ಆಕೆಯಲ್ಲಿದ್ದ ಕವಿಹೃದಯಕ್ಕೆ ತಂಪೆರೆಯುತ್ತಿದ್ದವು. 
ಕರ್ಕಿಯಲ್ಲಿ ಮಾಲತಿಯ ಮನೆಯ ಪಕ್ಕದಲ್ಲೇ ಯಕ್ಷಗಾನ ಕ್ಷೇತ್ರದಲ್ಲಿ 'ಕರ್ಕಿ 
ಹಾಸ್ಯಗಾರ 'ರೆಂದು ಸುಪ್ರಸಿದ್ದರಾದ ಕಲಾವಿದರ ಮನೆತನದ ಮನೆಯಿತ್ತು. ಸಂಬಂಧದಲ್ಲಿ 
ಇವರದು ಮಾಲತಿಯ ಸೋದರತ್ತೆಯ ಕುಟುಂಬ . ಆ ಕುಟುಂಬದ ಎಲ್ಲ ಹಿರಿ 
ಕಿರಿಯ ಸದಸ್ಯರು ಯಕ್ಷಗಾನದ ಕಲಾವಿದರಾಗಿದ್ದವರು. ಅಲ್ಲಿ ಪ್ರತಿದಿನವೂ ಯಕ್ಷಗಾನದ 
ಭಾಗವತಿಕೆಯ ಹಾಗೂ ವಿವಿಧ ವಾದನಗಳ ನುಡಿತದ ಅಭ್ಯಾಸ, ಚೆಂಡೆ ಮದ್ದಲೆಯ 
ಅಬ್ಬರ, ಗೆಜ್ಜೆನಾದ, ಕುಣಿತದ ಪ್ರಾತ್ಯಕ್ಷಿಕೆಗಳು , ಅವರ ಮನೆಯ ಹೊರಜಗುಲಿಯಲ್ಲಿ 
ತೂಗುಹಾಕಿದ್ದ ಯಕ್ಷಗಾನದ ವಿವಿಧ ವೇಷಭೂಷಣಗಳು ಬಾಲಕಿ ಮಾಲತಿಯಲ್ಲಿ 
ಯಕ್ಷಗಾನದ ಕುರಿತೂ ಅಭಿರುಚಿ ಮೊಳೆಯಲು ಕಾರಣವಾದವು. 

ಮಾಲತಿಯ ತಂದೆಯವರದು ವರ್ಗಾವಣೆಯ ಉದ್ಯೋಗ, ಅಲ್ಲಿಯವರೆಗೆ 
ಹೊನ್ನಾವರದಲ್ಲಿ ಇದ್ದ ಅವರಿಗೆ ಮುಂದೆ ಖಾದಿ ಗ್ರಾಮೋದ್ಯೋಗದ ಅಧಿಕಾರಿಯಾಗಿ 
ಧಾರವಾಡಕ್ಕೆ ವರ್ಗವಾಯಿತು. ಅದರಿಂದಾಗಿ ಮಾಲತಿಯ ಮುಂದಿನ ವಿದ್ಯಾಭ್ಯಾಸ 
ಧಾರವಾಡದ ಎ .ಕೆ.ಗರ್ಲ್ ಹೈಸ್ಕೂಲ್‌ನಲ್ಲಿ ತೊಡಗಿತು. ಅಲ್ಲಿ ಸಂಗೀತ, ನೃತ್ಯದಂತಹ 
ಸಾಂಸ್ಕೃತಿಕ ಶಿಕ್ಷಣಕ್ಕೂ ಅವಕಾಶವಿದ್ದುದರಿಂದ ಮಾಲತಿ ಅದಕ್ಕೂ ಸೇರಿಕೊಂಡರು. 
ಆ ವೇಳೆಗೆ ಸಂಗೀತ- ನೃತ್ಯಗಳು ಕುಲೀನ ಮನೆತನದ ಹೆಣ್ಣುಮಕ್ಕಳು ಕಲಿಯುವಂಥದ್ದಲ್ಲ 
ಎಂಬ ಮನೋಧರ್ಮ ಸಮಾಜದಲ್ಲಿ ಕಡಿಮೆಯಾಗುತ್ತಿತ್ತೆಂದು ತೋರುತ್ತದೆ. ಮಾಲತಿಯ 
ಹೆತ್ತವರು ಕಲೆಯ ಆರಾಧಕರಾಗಿದ್ದು ತಮ್ಮ ಮಕ್ಕಳಲ್ಲಿ ತಾರತಮ್ಯದ ಮನೋಭಾವ 
ತೋರಿಸದ ಕಾರಣ ಇಂತಹ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟರೆನಿಸುತ್ತದೆ. ತಾವು 
ಹೈಸ್ಕೂಲ್‌ನಲ್ಲಿ ಕಲಿಯುತ್ತಿದ್ದ ಅವಧಿಯಲ್ಲಿ ಸಂಗೀತ ಕಲಿಸುತ್ತಿದ್ದ ಮೋಡಕ್ ಮಾಸ್ತರರ 
ಕೆಲವು ತರಗತಿಯನ್ನು ತಪ್ಪಿಸಿಕೊಳ್ಳುತ್ತಿದ್ದ ಮಾಲತಿಗೆ ಮಾಸ್ತರರು ಸೋಮಾರಿಯಾಗ 
ಬಾರದೆಂದು ಬುದ್ದಿ ಹೇಳುತ್ತಿದ್ದುದಲ್ಲದೆ, ಜೀವನದಲ್ಲಿ ಏನಾದರೂ ಸಾಧಿಸುವ ಗುರಿ 
ಇರಿಸಿಕೊಂಡಿರಬೇಕೆಂದು ತಿಳಿಹೇಳುತ್ತಿದ್ದರು. 

ಧಾರವಾಡದ ಆಕಾಶವಾಣಿಯು ಮಕ್ಕಳಿಗಾಗಿ ಪ್ರತೀವಾರವೂ ನಡೆಸುತ್ತಿದ್ದ ಗಿಳಿವಿಂಡು 
ಕಾರ್ಯಕ್ರಮದಲ್ಲಿ ಮಾಲತಿ ತನ್ನ ತಮ್ಮ ಸುಬ್ರಾಯನ ಜೊತೆ ಎಲ್ಲಿಲ್ಲದ ಉತ್ಸಾಹದಿಂದ 
ಭಾಗವಹಿಸುತ್ತಿದ್ದರು. ಸುಬ್ರಾಯನಿಗೂ ನಾಟಕದಲ್ಲಿ, ನಟನೆಯಲ್ಲಿ ಅಪಾರ ಆಸಕ್ತಿ . 

ಎ. ಪಿ. ಮಾಲತಿ / ೫ 


ಮಾಲತಿಯ ತಂದೆ ಧಾರವಾಡದಲ್ಲಿದ್ದ ಅವಧಿಯಲ್ಲಿ ಅವರಿದ್ದ ಮನೆಯ ಎದುರಿನಿಂದಲೇ 
ಪ್ರತಿದಿನ ಮುಂಜಾನೆ ವರಕವಿ ಬೇಂದ್ರೆಯವರು ವಾಕಿಂಗ್ ಹೋಗುತ್ತಿದ್ದರಂತೆ. ಆಗಿನ 
ಶಾಲಾ ಕನ್ನಡ ಪಠ್ಯಗಳಲ್ಲಿ ಇಂತಹ ಮಹಾನ್ ಕವಿಗಳ ಪದ್ಯಗಳನ್ನು ಓದುವ ಅವಕಾಶ 
ಇತ್ತು. ಆ ಕವಿತೆಗಳ ಗುಂಗಿನಲ್ಲೇ ಮುಳುಗುತ್ತಿದ್ದ ಮಾಲತಿಯವರು ಬೇಂದ್ರೆಯವರನ್ನು 
ಕುತೂಹಲದಿಂದ ನೋಡುತ್ತಿದ್ದರಂತೆ. ಅವರು ರಚಿಸಿದ ಕವನಗಳನ್ನು ಹಾಡುತ್ತ, ಆ 
ಹಾಡುಗಳಿಗೆ ಅಭಿನಯಿಸುತ್ತ, ನರ್ತಿಸುತ್ತ ತಾವು ಕಳೆದ ಬಾಲ್ಯದ ಮಧುರ ದಿನಗಳನ್ನು 
ಮಾಲತಿ ಅವರು ಈಗಲೂ ನೆನಪಿಸಿಕೊಳ್ಳುತ್ತಾರೆ. ಅವರು ಕಲಿಯುತ್ತಿದ್ದ ಶಾಲೆಯಲ್ಲಿ 
ಸಾಹಿತ್ಯ - ಕಲೆಗೆ ವಿಶೇಷವಾದ ಪ್ರೋತ್ಸಾಹವಿತ್ತು. ಪ್ರತಿ ತರಗತಿಯ ಮಕ್ಕಳು ತಮ್ಮ 
ಕೈಬರಹದಲ್ಲಿ ಒಂದು ಮ್ಯಾಗಝೀನ್ ತಯಾರಿಸಿ ಶಾಲೆಗೆ ಒಪ್ಪಿಸಬೇಕಾಗಿತ್ತು. ಇದಕ್ಕಾಗಿ 
ಚಿತ್ರ - ಲೇಖನ ಬರೆಯಲು ಸಿಕ್ಕ ಅವಕಾಶ ಮಾಲತಿಯನ್ನು ಬರಹಗಾರಳನ್ನಾಗಿ ಮೊದಲ 
ಹೆಜ್ಜೆ ಇಡುವಂತೆ ಮಾಡಿತು. ಮಾಲತಿ ಒಂಬತ್ತು ಮತ್ತು ಹತ್ತನೆಯ ತರಗತಿಯ 
ಬರುವ ವೇಳೆಗೆ ಶಾಲೆಯ ಈ ಮ್ಯಾಗಝೀನ್‌ಗಳಲ್ಲಿ ಹೆಚ್ಚಿನ ಬರಹಗಳು ಆಕೆಯವೇ 
ಆಗಿದ್ದವು. ಈಕೆಯ ಸಹಪಾಠಿ ವಿಜಯಾ ಮೆಳ್ಳಿಗಟ್ಟಿ ( ದೂರದರ್ಶನದ ಕಲಾವಿದೆ 
ವಿಜಯಾ ಎಕ್ಕುಂಡಿ), ಇನ್ನೊಬ್ಬಳು ಸರಸ್ವತಿ ( ಮುಳಿಯ ತಿಮ್ಮಪ್ಪಯ್ಯನವರ ಸೊಸೆ), 
ಮತ್ತೊಬ್ಬಳು ವತ್ಸಲಾ (ಸಿನಿಮಾ ನಟಿ ವಿನಯಾ ಪ್ರಸಾದ್ ಅವರ ತಾಯಿ ) ಇವರುಗಳ 
ಜೊತೆ ಬಾಲ್ಯದಲ್ಲಿ ಸಾಹಿತ್ಯ ಬರವಣಿಗೆಯದೇ ಚಿಂತನೆ. ಬರೆದ ಕಥೆ, ಲೇಖನಗಳು 
ಬಾಲಿಶವಾದರೂ ಏನೋ ಪುಳಕ. 

ತಮ್ಮ ಸುಬ್ರಾಯನಿಗೆ ನಾಟಕಗಳಲ್ಲಿ ವಿಶೇಷ ಆಸಕ್ತಿ, ಮಾಲತಿ ಮತ್ತು ಸುಬ್ರಾಯ 
ಸೇರಿ ತಮ್ಮದೇ ಕಲ್ಪನೆಯಲ್ಲಿ ಕಥೆ, ಕವನ, ನಾಟಕಗಳನ್ನು ರಚಿಸಿದ್ದೂ ಇತ್ತು. ಅಕ್ಕತಮ್ಮನ 
ಕಲ್ಪನೆಗಳಿಗೆ ನೂರೆಂಟು ಹೊಸರಂಗಿನ ಗರಿಗಳು. ಇಬ್ಬರೂ ರಜಾದಿನಗಳಲ್ಲಿ ಭಟ್ಕಳದ 
ಅಜ್ಜಮನೆಗೆ ಬಂದರೆ ಅಲ್ಲಿ ಅತ್ತೆ, ಚಿಕ್ಕಮ್ಮ , ಮಾವನ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು 
ತಾವೇ ರಚಿಸಿದ ನಾಟಕಗಳನ್ನು ಅಭ್ಯಾಸ ಮಾಡಿಸಿ ಅವರಿಂದ ನಾಟಕ ಆಡಿಸುತ್ತಿದ್ದರು. 
ನಾಟಕದಲ್ಲಿ ನಟನಟಿಯರಿಗೆ ಬಣ್ಣ ಬಳಿದು, ವೇಷತೊಡಿಸಿ ಸಜ್ಜುಗೊಳಿಸುವ ಪರದೆಯ 
ಹಿಂದಿನ ಜವಾಬ್ದಾರಿ ಮಾಲತಿಯದಾದರೆ, ಪಾತ್ರಗಳ ಹಂಚಿಕೆ, ನಟನೆ ಇತ್ಯಾದಿ ತಮ್ಮನದು. 
ಮನೆಯ ಚಾವಡಿಯೇ ವೇದಿಕೆ. ಒಂದು ಪರದೆ ಇಳಿಬಿಟ್ಟು ಆಡಿದ ಭೂಕೈಲಾಸ, 
ಕಿಸಾಗೋತಮಿ , ಪುಣ್ಯಕೋಟಿಯ ಕಥೆಗಳು ಆಸುಪಾಸಿನ ಜನರನ್ನು ಸೆಳೆಯುತ್ತಿದ್ದವು. 
ಅಲ್ಲದೆ ಅವು, ಈ ಮಕ್ಕಳಲ್ಲಿರುವ ಸಾಹಿತ್ಯಕ ಪ್ರಜ್ಞೆಯನ್ನು , ಸೃಜನಶೀಲತೆಯನ್ನು 
ಬೆಳೆಸಲು ಸಹಕಾರಿಯಾದವು. ಈ ಎಲ್ಲ ಚಟುವಟಿಕೆಗಳನ್ನು ಕಂಡು ತಂದೆ - ತಾಯಿ 
ಸಂತೋಷ ಪಟ್ಟರೂ ಅಜ್ಜಿ ಮಾತ್ರ ನಾಳೆ ಮದುವೆಯಾಗಿ ಸಂಸಾರ 
ಮಾಡಿಕೊಂಡಿರಬೇಕಾದ ಹುಡುಗಿ ಅಡುಗೆ ಕೆಲಸ ಕಲಿತುಕೊಳ್ಳುತ್ತಿಲ್ಲವೆಂದು ಅಸಮಾಧಾನ 
ವ್ಯಕ್ತಪಡಿಸುತ್ತಿದ್ದರು . ಆದರೆ ಮಾಲತಿಯ ಈ ಹವ್ಯಾಸಗಳೇ ಆಕೆಯ ಮುಂದಿನ 
ಭವಿಷ್ಯದ ಬದುಕಿನ ಮತ್ತು ಬರಹಗಳ ಬುನಾದಿಯಾಯಿತು ಎನ್ನಬಹುದೇನೋ . 
ಬಾಲ್ಯದಲ್ಲಿ ಮಾಲತಿ ಬರೆದ ಕಥೆಗಳಲ್ಲಿ ಒಂದು ಕಥೆಯ ಹಸ್ತಪ್ರತಿಯನ್ನು ನೆರೆಯ 

ಎ. ಪಿ. ಮಾಲತಿ | ೬ 


ಹಿರಿಯರೊಬ್ಬರಲ್ಲಿ ಕೊಟ್ಟು ತೆಲುಗು ಸಿನಿಮಾ ನಿರ್ದೇಶಕರಾದ ಅವರ ಭಾವನಿಂದ 
ಸಿನಿಮಾ ಮಾಡಿಸಬೇಕೆಂಬ ಬೇಡಿಕೆ ಇಟ್ಟಿದ್ದು, ಆ ಕಥೆಗಾಗಿ ಹಾಡುಗಳನ್ನು ಬರೆದದ್ದು, 
ಮುಂದೆ ಆ ಕಥೆ ಸಿನಿಮಾ ಆಗುತ್ತದೆಂಬ ಭ್ರಮೆಯಲ್ಲಿ ಕುಣಿದಾಡಿದ್ದು ಎಲ್ಲ ಮಾಲತಿಯ 
ಬಾಲ್ಯದ ಇನ್ನೊಂದಿಷ್ಟು ರೋಚಕ ಸಂದರ್ಭಗಳು . ಅವರು ಆ ಕಥೆಯನ್ನು ತೆಲುಗಿಗೆ 
ಅನುವಾದಿಸಿ ಕಳುಹಿಸಿದ್ದು ಕೂಡ ಅವರ ಈ ಆಸೆಗೆ ಹೆಚ್ಚಿನ ರೆಕ್ಕೆಪುಕ್ಕ ಕಟ್ಟಿತು. ಆದರೆ 
ಆ ಹಿರಿಯರು ಈ ಕಿರಿಯರನ್ನು ಮಂಕಾಡಿಸಿ ಧಾರವಾಡದಿಂದ ಬೇರೆ ಕಡೆ ವರ್ಗವಾಗಿ 
ಹೋದ ನಂತರ ಆ ಆಸೆ ಅಲ್ಲಿಯೇ ಕಮರಿ ಹೋಯಿತು. ಆದರೆ ಆ ದಿನಗಳಲ್ಲಿ 
ಹುಟ್ಟಿದ ಸೃಜನಶೀಲತೆಯ ಇಂತಹ ಸಣ್ಣಪುಟ್ಟ ಮೊಳಕೆಗಳೇ ಮುಂದೆ ಹೆಮ್ಮರವಾಗಿ 
ಬೆಳೆಯಿತು ಎಂಬುದು ಸಂತೋಷದ ಸಂಗತಿ . 
- ಇನ್ನೂ ವಿಶೇಷವೆಂದರೆ ಮಾಲತಿ ಅವರು ಪತ್ತೇದಾರಿ ಕಾದಂಬರಿಕಾರ 
ನರಸಿಂಹಯ್ಯನವರ ಪ್ರಭಾವದಿಂದ ತನ್ನ ಹದಿನೈದನೆಯ ವಯಸ್ಸಿನಲ್ಲಿ ಸುಬ್ರಾಯನ 
ಸಹಕಾರದಲ್ಲಿ ಎರಡು ಪತ್ತೇದಾರಿ ಕಾದಂಬರಿಗಳನ್ನು ಬರೆದರು. ಇವು ಪ್ರಕಟಗೊಳ್ಳದೆ 
ಹೋದರೂ ವಾಸ್ತವವಾಗಿ ಕಾದಂಬರಿಗಾರ್ತಿ ಮಾಲತಿ ಅವರ ಜನನವಾದುದು 
ಇಲ್ಲಿಂದ ಎನ್ನಬಹುದು ( ವಿಶೇಷವೆಂದರೆ, ಶಿವರಾಮ ಕಾರಂತರೂ ಮೊದಲು ಬರೆದುದು 
'ವಿಚಿತ್ರಕೂಟ' ಮತ್ತು ' ಭೂತ' ಎಂಬ ಎರಡು ಪತ್ತೇದಾರಿ ಕಾದಂಬರಿಗಳನ್ನೇ ). 
ಮಾಲತಿಯವರ ಪತ್ತೇದಾರಿ ಕಾದಂಬರಿಗಳ ಹಸ್ತಪ್ರತಿಗಳನ್ನು ಅನೇಕರು ಕೊಂಡೊಯ್ದು 
ಓದಿದರು; ಬೇರೆಯವರಿಗೂ ಕೊಟ್ಟರು. ಹಾಗೆ ಕೈ ಕೈ ಬದಲಾಯಿಸುತ್ತ ಯಾರೋ 
ಹಿಂದಿರುಗಿಸದೆ ಅವೆರಡೂ ಕಾಣೆಯಾಗಿ ಹೋದವು. ಅದನ್ನು ಕಳೆದುಕೊಂಡ ದುಃಖ ; 
ಆ ದುಃಖದಿಂದ ಹುಟ್ಟಿದ ಹಠವೇ ನಿಮಿತ್ತವಾಗಿ ಒಂದು ಲೇಖನ ಮತ್ತು ಎರಡು 
ಕಥೆಗಳು ತಯಾರಾದವು. ಅಂದಿನ ಪ್ರಸಿದ್ಧ ವಾರಪತ್ರಿಕೆ 'ಕರ್ಮವೀರ' ದಲ್ಲಿ ಪ್ರಕಟವೂ 
ಆದವು. ಆ ಬರಹಕ್ಕೆ ಪತ್ರಿಕೆಯಿಂದ ಸಂಭಾವನೆಯಾಗಿ ಬಂದ ಎಂಟು ರೂಪಾಯಿ 
ಮಾಲತಿಯವರ ಉತ್ಸಾಹವನ್ನು ಇಮ್ಮಡಿಗೊಳಿಸಿ ಓದುವ ಆಸಕ್ತಿಯನ್ನೂ ಹೆಚ್ಚಿಸಿತು. 

ಜೀವನದ ಬಹುಮುಖೀ ಆಸಕ್ತಿಗಳನ್ನು ಮೈಗೂಡಿಸಿಕೊಂಡವರು ಮಾತ್ರ ಗಟ್ಟಿಯಾದ 
ಬರಹಗಳನ್ನು ಕೊಡಬಲ್ಲರು ಎಂಬುದಕ್ಕೆ ಶಿವರಾಮ ಕಾರಂತರೇ ಸಾಕ್ಷಿ. ಅದೇ 
ರೀತಿಯಾಗಿ ತಮ್ಮ ಬಾಲ್ಯದಲ್ಲಿ ಸಂಗೀತ, ನೃತ್ಯ, ಚಿತ್ರಕಲೆ, ಕಸೂತಿಯಂಥ ಲಲಿತಕಲೆಗಳ 
ಕುರಿತು ಬೆಳೆಸಿಕೊಂಡ ಆಸಕ್ತಿಯೇ ಮಾಲತಿಯವರ ಬರವಣಿಗೆಯಲ್ಲಿ ಭಾವನೆಗಳನ್ನು , 
ಭಾವನೆಗಳಿಗೆ ಲಾಲಿತ್ಯವನ್ನು ತಂದಿದೆ. ಉತ್ತಮ ಬರಹಗಾರರಾಗಬೇಕಾದರೆ ಮೊದಲು 
ಉತ್ತಮ ಓದುಗರಾಗಬೇಕು ಎಂಬ ಮಾತಿದೆ. ಮಾಲತಿ ಒಳ್ಳೆಯ ಓದುಗರೂ ಹೌದು. 
ಅವರು ತಮ್ಮ ಹರಯದಲ್ಲೇ ಬಂಗಾಲಿಯಿಂದ ಕನ್ನಡಕ್ಕೆ ಅನುವಾದಗೊಂಡ ರವೀಂದ್ರನಾಥ 
ಟಾಗೋರರ ಕಾದಂಬರಿಗಳು, ಶರತ್‌ಚಂದ್ರರ ಕೃತಿಗಳನ್ನು ಆಸಕ್ತಿಯಿಂದ ಓದುತ್ತ 
ಬಂದರು. ಬಂಗಾಲಿ ಸಾಹಿತ್ಯದ ಕನ್ನಡಾನುವಾದ ಓದಲು ಕೊಟ್ಟವರು ಸ್ವತಃ ಅದರ 
ಅನುವಾದಕರಾದ ಅಹೋಬಲ ಶಂಕರರು, ಮಾಲತಿಯವರ ಬರಹದ ಮೊದಲ 
ವಿಮರ್ಶಕರಾಗಿ ಬರೆಯಲು ಪ್ರೋತ್ಸಾಹಿಸಿದ್ದೂ ಅವರೇ . ಕನ್ನಡದಲ್ಲಿ ಸಿಗುವ 

ಎ. ಪಿ. ಮಾಲತಿ | ೭ 


ಕಾದಂಬರಿಗಳನ್ನಲ್ಲದೆ ಹಿಂದಿಯ ಪ್ರೇಮಚಂದ್ರ ಸಾಹಿತ್ಯವನ್ನೂ ಓದಿದರು. ಹಿಂದಿ 
ಸಾಹಿತ್ಯದ ನಿಕಟ ಓದಿಗಾಗಿ ಹಿಂದಿ ಭಾಷೆ ಕಲಿತರು, ಹಿಂದಿ ಪರಿಷತ್‌ನಿಂದ ಹಿಂದಿ 
ವಿಶಾರದ' ಪರೀಕ್ಷೆ ಬರೆದು ಉತ್ತೀರ್ಣರಾದರು. ತೆಲುಗಿನ ಚಲಂ ಅವರ ಕಥೆ ಓದಲು 
ಕೆಲವು ಕಾಲ ತೆಲುಗು ಅಭ್ಯಾಸ ಮಾಡಿದ್ದೂ ಇದೆ. ಇವಲ್ಲದೆ, ವಾಸ್ತವವಾದಿ ಕಾದಂಬರಿಕಾರ 
ಡಾ .ಶಿವರಾಮ ಕಾರಂತರ ಕಾದಂಬರಿಗಳ ಓದು ಕೂಡ ಮಾಲತಿಯವರ ಬರವಣಿಗೆಗೆ 
ಪ್ರಬುದ್ಧತೆ ಒದಗಿಸಿವೆ. ಅವರೇ ಹೇಳುವಂತೆ, “ ನನ್ನ ಸೃಜನಶೀಲ ಮನಸ್ಸಿನಲ್ಲಿ ಸಾಹಿತ್ಯಾಸಕ್ತಿ 
ಚಿಗುರೊಡೆಯಲು ಮುಖ್ಯ ಕಾರಣ ನನ್ನ ಹುಟ್ಟು ಸ್ವಭಾವವೇ ? ಪರಿಸರ ಅಥವಾ 
ಪರಿಶ್ರಮ ಕಾರಣವೇ ? ನಾನರಿಯೆ . ನಾನು ಹುಟ್ಟಿದ್ದು, ಬೆಳೆದದ್ದು , ವಿದ್ಯೆ ಕಲಿತದ್ದು 
ನಗರದಲ್ಲಿ . ನನ್ನ ಬದುಕು ಕಳೆಯುತ್ತಿರುವುದು ಹಳ್ಳಿಯಲ್ಲಿ, ನನ್ನ ಸಾಹಿತ್ಯಾಸಕ್ತಿಗೆ, 
ಸೃಜನಶೀಲ ಬರವಣಿಗೆಗೆ ನಗರ ಮತ್ತು ಹಳ್ಳಿ ಎರಡೂ ನೀರೆರೆದು ಪೋಷಿಸಿದ 
ತಾಣಗಳು. ಅದು ಹೆಚ್ಚು, ಇದು ಕಡಿಮೆ ಇಲ್ಲದಂತೆ ಏಕಮುಖವಾಗಿ ಶ್ರೀಮಂತಗೊಳಿಸಿವೆ 
ನನ್ನ ಬದುಕನ್ನು ಮತ್ತು ಬರಹವನ್ನು ” (ಲೇಖ -ಲೋಕ ಭಾಗ ೩, ೨೦೦೧; ಪು.೯೦). 
ಕಾರಂತರು ಕಟ್ಟಿ ಬೆಳೆಸಿದ ಬಾಲವನವಿರುವ ಪುತ್ತೂರನ್ನು ನೋಡಬೇಕೆಂಬ ಹಂಬಲ 
ಮಾಲತಿಯವರಲ್ಲಿ ಅದಾಗಲೇ ಹುಟ್ಟಿತ್ತು. ಕಾಕತಾಳೀಯ ಎಂಬಂತೆ ಮುಂದೆ ಅದೇ 
ಊರು ತಮ್ಮ ನೆಲೆಯಾಗುತ್ತದೆಂದು ಕಲ್ಪಿಸಿರಲೂ ಸಾಧ್ಯವಿಲ್ಲ. 

- ಈ ರೀತಿಯಲ್ಲಿ ಸಂತೃಪ್ತವಾದ ಬಾಲ್ಯವನ್ನು ಕಳೆದ ಮಾಲತಿಯವರು 
ಸಾಂಪ್ರದಾಯಿಕವಾದರೂ ಸಾಕಷ್ಟು ಸ್ವತಂತ್ರ ಪರಿಸರದಲ್ಲಿ ಬೆಳೆದರು . ಬಾಲ್ಯದಲ್ಲೇ 
ತಮ್ಮ ಆಲೋಚನೆಗಳು, ಅನಿಸಿಕೆಗಳಿಗೆ ಬರೆಹದ ರೂಪವನ್ನಿತ್ತರು. ಹುಬ್ಬಳ್ಳಿಯಿಂದ 
ಪ್ರಕಾಶನಗೊಳ್ಳುತ್ತಿದ್ದ ಅಂದಿನ 'ಕರ್ಮವೀರ' ವಾರಪತ್ರಿಕೆಯಲ್ಲಿ ಮೋಹಿನಿ ಭಟ್ಟ ಎಂಬ 
ಹೆಸರಿನಲ್ಲಿ ಅವು ಪ್ರಕಟಗೊಂಡು ಇನ್ನೂ ಬರೆಯಲು ಪ್ರೇರೇಪಿಸಿದವು. ಹೀಗೆ 
ಬರವಣಿಗೆಯ ಮೊಳಕೆಯನ್ನು ಎಳವೆಯಲ್ಲೇ ಹೊಂದಿದ್ದು, ಆಕಾಶವಾಣಿಯಲ್ಲಿ, ಶಾಲೆಯ 
ಪತ್ರಿಕೆಗಳಲ್ಲಿ, ವಾರ್ಷಿಕೋತ್ಸವಗಳಲ್ಲಿ ನಾಟಕಗಳನ್ನು ಬರೆದು , ಅವುಗಳನ್ನು ಸ್ವತಃ 
ಸಂಯೋಜಿಸಿ , ಕಾರ್ಯಕ್ರಮದ ಯಶಸ್ಸಿಗಾಗಿ ಸದಾ ಕ್ರಿಯಾಶೀಲತೆಯಿಂದ ದುಡಿದು, 
ಎಲ್ಲರ ಮೆಚ್ಚುಗೆ ಪಡೆಯುತ್ತಿದ್ದ ಮಾಲತಿ ವಿವಾಹಾನಂತರ ಅದನ್ನು ನಿರಾತಂಕವಾಗಿ 
ಮುಂದುವರಿಸಲು ಸಾಧ್ಯವಾದುದು ಅವರ ಅದೃಷ್ಟ ಎನ್ನಬಹುದು. ತಮ್ಮ ಹರಯದ 
ದಿನಗಳ ಅದೇ ಉತ್ಸಾಹವನ್ನು ಇಂದಿಗೂ ಅಂದರೆ ತಮ್ಮ ಎಪ್ಪತ್ತೆರಡರ ವಯಸ್ಸಿನಲ್ಲೂ 
ಉಳಿಸಿಕೊಂಡು, ಬೆಳೆಸಿಕೊಂಡು ಬಂದಿದ್ದಾರೆ ಎನ್ನುವುದೇ ಶ್ಲಾಘನೀಯ ಸಂಗತಿ. 

ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪಿ . ಯು . ಸಿ ಓದುತ್ತಿದ್ದಾಗಲೇ ಮದುವೆಯಾಗಿ 
ದಕ್ಷಿಣಕನ್ನಡ ಜಿಲ್ಲೆಯ ಪುತ್ತೂರಿನ ಚಿಕ್ಕಹಳ್ಳಿ ಆರ್ಯಾಪುವಿನ ಎ .ಪಿ .ಗೋವಿಂದ ಭಟ್ಟರ 
ಜೊತೆ ವೈವಾಹಿಕ ಬದುಕನ್ನು ಪ್ರವೇಶಿಸಿದರು. ಅದೇ ವರ್ಷ ಅವರ ತಂದೆಯವರಿಗೆ 
ಮುಂಬಯಿಗೆ ವರ್ಗವಾಯಿತು. ಈ ಮಗಳನ್ನು ಪುತ್ತೂರಿಗೆ ಕಳುಹಿಸಿಕೊಟ್ಟು, ತಾವು 
ಕುಟುಂಬ ಸಮೇತ ಮುಂಬಯಿಗೆ ಹೊರಟುಹೋದರು. ಅಣ್ಣ ತಮ್ಮಂದಿರು , ತಂಗಿಯ 
ವಿದ್ಯೆ , ಉದ್ಯೋಗ, ಮದುವೆ, ಮನೆಸಂಸಾರ ನೆಲೆಯೂರಿದ್ದು ಎಲ್ಲ ಮುಂಬಯಿಯಲ್ಲೇ . 

ಎ. ಪಿ. ಮಾಲತಿ | ೮ | 


ಮಾಲತಿ ಒಬ್ಬರೇ ಪುತ್ತೂರಿನ ಹಳ್ಳಿಯಲ್ಲಿ. ಇಲ್ಲಿಂದ ಮುಂದೆ ಮಾಲತಿಯವರ 
ಓಡಾಟ ಮತ್ತೂರು ಮತ್ತು ತವರುಮನೆ ಮುಂಬಯಿಗಳಲ್ಲಿ. ಕರ್ಕಿ , ಹೊನ್ನಾವರದಂತಹ 
ಸಣ್ಣ ಊರುಗಳು, ಧಾರವಾಡ, ಮುಂಬೈಯಂಥ ನಗರ - ಮಹಾನಗರಗಳು ವಿಸ್ತಾರವಾದ 
ಜೀವನಾನುಭವಕ್ಕೆ ದಾರಿಯಾದದ್ದು ನಿಜ. ಅದರಲ್ಲೂ ಮುಂಬಯಿ ನಗರದ ಬದುಕು 
ಅತ್ಯಂತ ವೇಗದ್ದು , ಅಲ್ಲಿ ಯಾರಿಗೂ ಯಾರನ್ನು ಗಮನಿಸಲೂ ಸಮಯವಿಲ್ಲ; 
ಸಂವೇದನೆಗಳಿಗೆ ಆಸ್ಪದವಿಲ್ಲ. ಅದನ್ನು ಪ್ರಕಟಿಸಲಂತೂ ಬಿಡುವೇ ಇಲ್ಲ. ಅಂತಹ 
ಅಲ್ಲಿನ ವೇಗದ ಬದುಕನ್ನು ತೀರ ಹತ್ತಿರದಿಂದ ನೋಡುತ್ತಿದ್ದ ಮಾಲತಿ ತಮ್ಮನ್ನು 
ಉತ್ಕಟವಾಗಿ ಕಾಡಿದ ಅನುಭವಗಳನ್ನೇ ಕತೆ, ಕಾದಂಬರಿಗಳ ರೂಪದಲ್ಲಿ ಕಟ್ಟಿದರು. 
ವಿವಾಹದ ಬಳಿಕವೂ 'ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು' ಎಂಬಂತಾಗದೆ ತವರಿನೊಂದಿಗೆ 
ನಿರಂತರ ಸಂಬಂಧ ಇರಿಸಿಕೊಂಡರು . ಹೀಗೆ ಆತಂಕವಿಲ್ಲದೆ ಮುಂದುವರಿದ ತವರಿನ 
ಬಾಂಧವ್ಯವು ಮುಂಬೈಯ ಯಾಂತ್ರೀಕೃತ ಬದುಕನ್ನು ಪರಿಚಯಿಸಲು ಕಾರಣವಾದರೆ, 
ಪತಿಗೃಹದ ಬಾಂಧವ್ಯ ಗ್ರಾಮ್ಯಜೀವನದ ವಿಭಿನ್ನ ಮುಖಗಳನ್ನು ಅರ್ಥೈಸಿಕೊಳ್ಳಲು 
ಸಹಾಯ ಮಾಡಿತು. ಮಾಲತಿಯವರ ಕತೆಗಳು ಮತ್ತು ಕಾದಂಬರಿಗಳಲ್ಲಿ ಈ ಎಲ್ಲ 
ಬಗೆಯ ಜೀವನಾನುಭವಗಳು ಹರಳುಗಟ್ಟಿವೆ. 

ಸಮರಸವೇ ಜೀವನ 
ಇಂದು ದಾಂಪತ್ಯದ ಪ್ರತೀ ವರ್ಷವನ್ನು ವಿಜಯೋತ್ಸವದಂತೆ ಆಚರಿಸುವುದು 
ರೂಢಿಯಾಗುತ್ತಿದೆ. ಅದರಲ್ಲಿ ಯಾವುದೋ ಯುದ್ಧದಲ್ಲಿ ಗೆದ್ದಂತೆ ಸಂಭ್ರಮಿಸುವುದನ್ನು 
ಕಂಡಾಗ, ಸಮಾನತೆಯ ತತ್ವವನ್ನು ಪ್ರತಿಪಾದಿಸುತ್ತಿರುವ ಇಂದಿನ ದಿನಗಳಲ್ಲಿ 
ಹೊಂದಿಕೊಂಡು ಬಾಳುವುದು, ಜೊತೆಯಾಗಿದ್ದು ಒಂದು ವರ್ಷದ ಅವಧಿಯನ್ನು 
ಪೂರೈಸುವುದು ಕೂಡಾ ದೊಡ್ಡ ವಿಷಯವೆಂಬಂಥ ಮನಸ್ಥಿತಿ ಇದರ ಹಿಂದಿರುವುದನ್ನು 
ಕಾಣಬಹುದು. ಗಂಡು- ಹೆಣ್ಣು ಭೇದವಿಲ್ಲದೆ ವ್ಯಕ್ತಿಪ್ರತಿಷ್ಠೆ ಇಂದು ನಮ್ಮನ್ನು ಕಾಡುತ್ತಿದೆ. 
ಹೆಚ್ಚಿನ ಸಂಪಾದನೆ ಅಥವಾ ಹೆಚ್ಚಿನ ಸಾಧನೆ ಇಂದು ಆತ್ಮೀಯರಾಗಬೇಕಾದ ವ್ಯಕ್ತಿಗಳ 
ನಡುವೆ ಬಿರುಕನ್ನು ಮೂಡಿಸುತ್ತಿದೆ; ಒಡೆದು ಛಿದ್ರವಾಗಿಸುವ ಸಂಗತಿಯಾಗುತ್ತಿದೆ. 
ಇದಕ್ಕೆ ಮನುಷ್ಯ - ಮನುಷ್ಯರ ನಡುವಿನ ಸ್ವಪ್ರತಿಷ್ಠೆ , ಪರಸ್ಪರ ಮಾತ್ಸರ್ಯಗಳೇ 
ಕಾರಣವಾಗುತ್ತಿವೆ. ಅವಿಭಕ್ತದಿಂದ ವಿಭಕ್ತವಾಗುತ್ತ ಬಂದ ಕುಟುಂಬ ವ್ಯವಸ್ಥೆಯಲ್ಲಿ 
ಗಂಡ - ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದ ಸಂಸಾರದ ಸದಸ್ಯರ ಸಂಖ್ಯೆ ಇಂದು 
ಗಂಡ- ಹೆಂಡತಿ ಮತ್ತು ಒಂದು ಮಗುವಿಗೆ ಇಳಿದಿದೆ. ಅವರ ನಡುವೆಯೂ ಆತ್ಮೀಯತೆ, 
ನಂಬಿಕೆ ಮತ್ತು ಹೊಂದಾಣಿಕೆಯ ಕೊರತೆ ಬಾಧಿಸುತ್ತಿದೆ. ಅವರೆಲ್ಲ ಮುಖಗಳು 
ಒಂದೊಂದು ದಿಕ್ಕಿಗಿದ್ದರೆ ವರ್ಷ ಕಳೆದದ್ದೇ ದೊಡ್ಡ ಸಾಧನೆಯಾಗದೆ ಇನ್ನೇನು? 
ಅದನ್ನು ಆಚರಿಸುವ ಮೂಲಕ ಜಗಜ್ಜಾಹೀರು ಮಾಡಬೇಕು ತಾನೇ ! 

ಇಂತಹ ಸನ್ನಿವೇಶವೇ ನಮ್ಮ ಸುತ್ತಮುತ್ತಲೂ ಕಾಣುತ್ತಿರುವಾಗ ತುಂಬು ಸಂಸಾರದಲ್ಲಿ 
ಹುಟ್ಟಿ ಬೆಳೆದು, ತುಂಬು ಸಂಸಾರಕ್ಕೆ ಮದುವೆಯಾಗಿ ಬಂದ ಮಾಲತಿಯವರು 

ಎ . ಪಿ. ಮಾಲತಿ | ೯ 


ಕುಟುಂಬ ಜೀವನವನ್ನು ಬಹಳವಾಗಿ ಬಯಸುವವರು. ಇಂತಹ ಬದುಕು ದೀರ್ಘಕಾಲ 
ಸುಂದರವೂ , ಸಹ್ಯವೂ ಆಗಲು ಪರಸ್ಪರ ಗೌರವ, ಪ್ರೀತಿ- ವಿಶ್ವಾಸ, ಹೊಂದಾಣಿಕೆಗಳು 
ಅವಶ್ಯಕ. ವ್ಯಕ್ತಿಯಲ್ಲಿರುವ ಭಾವನಾತ್ಮಕತೆಯು ಸಂಬಂಧವನ್ನು ಕಟ್ಟಿ ಬೆಳೆಸಲು ಸಹಾಯಕ. 
ಈ ಎಲ್ಲ ಹಿನ್ನೆಲೆಗಳಿರುವ ಮನೆಯೊಂದರಲ್ಲಿ ಹುಟ್ಟಿ , ಅಂತಹುದೇ ಇನ್ನೊಂದು 
ಮನೆಗೆ ಸೊಸೆಯಾಗಿ, ಮನೆ - ಮನಸ್ಸುಗಳನ್ನು ತುಂಬುವ ಅದೃಷ್ಟವೂ ಮಾಲತಿ 
ಯವರದಾಗಿತ್ತು. ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನಿರ್ಣಾಯಕ 
ಘಟ್ಟ. ಅದರಲ್ಲೂ ಕಣ್ಣು ತೆರೆದು ಈ ಲೋಕನೋಡತೊಡಗಿದಂದಿನಿಂದ ೧೫ - ೨೦ 
ವರ್ಷಗಳ ಮಹತ್ವದ ಕಾಲಘಟ್ಟವನ್ನು ಕಳೆದ ತವರನ್ನು ಬಿಟ್ಟು ಆಗಷ್ಟೇ ಪರಿಚಿತರಾದ 
ಇನ್ನೊಂದು ಕುಟುಂಬವನ್ನು ಸೇರಿ, ಅವರೇ ಸರ್ವಸ್ವವೆಂದು ಭಾವಿಸಬೇಕಾದ ಸಂದರ್ಭ 
ಇದು. ಹಲವು ಬದಲಾವಣೆಗಳಿಗೆ ಮುಖಾಮುಖಿಯಾಗಬೇಕಾದ ಆತಂಕದ ಸ್ಥಿತಿ. 
ಮಹಿಳೆಯರ ಪಾಲಿಗೆ ಅದೊಂದು ಹೊಸಬದುಕು, 

ಮಾಲತಿಯವರು ಸುಸಂಸ್ಕೃತ ಜಮೀನ್ದಾರೀ ಮನೆತನದ, ತುಂಬಿದ ಕುಟುಂಬದ 
ಎರಡನೇ ಸೊಸೆಯಾಗಿ ಪುತ್ತೂರಿಗೆ ಬಂದರು. ಇವರ ಮಾವನವರು ಪ್ರಸಿದ್ದ 
ಅನುವಾದಕರಾದ ಎ . ಪಿ. ಸುಬ್ಬಯ್ಯ ; ಅದಾಗಲೇ ಇಂಗ್ಲಿಷಿನಿಂದ ಡೇವಿಡ್ ಕಾಫರ್ 
ಫೀಲ್ಸ್, ಲಾ ಮಿಸರಬಲ್ಸ್ ಮುಂತಾದ ಹಲವರ ಪ್ರಸಿದ್ದ ಕೃತಿಗಳನ್ನು ಕನ್ನಡಕ್ಕೆ 
ಅನುವಾದಿಸಿದ್ದರು. ಅತ್ತೆ ಗೃಹಿಣಿ. ಅವರದು ಆರು ಮಂದಿ ಹೆಣ್ಣುಮಕ್ಕಳು ಹಾಗೂ 
ನಾಲ್ವರು ಗಂಡುಮಕ್ಕಳ ತುಂಬು ಸಂಸಾರ. ಅಧ್ಯಾಪಕ ವೃತ್ತಿಯಲ್ಲಿದ್ದ ಪತಿ ಗೋವಿಂದ 
ಭಟ್ಟರಿಗೆ, ತನ್ನ ಮಡದಿಗೆ ಬರೆಯುವ ಹವ್ಯಾಸವಿದೆ ಎಂಬುದೇ ಅಭಿಮಾನದ ಸಂಗತಿ. 
ಸಹೋದರಿಯರಂತೆ ಪ್ರೀತಿಸುವ ಅತ್ತಿಗೆ - ನಾದಿನಿಯರು. ಓರ್ವ ಅತ್ತಿಗೆಯ ಗಂಡ 
ಪ್ರಸಿದ್ಧ ವಿಜ್ಞಾನ ಲೇಖಕರಾದ ಜಿ. ಟಿ. ನಾರಾಯಣ ರಾವ್ ಅವರು. . 
- ಸ್ನೇಹಿತರ ಬಳಗಕ್ಕೆ ಜಿ. ಟಿ.ಎನ್ ಎಂದೇ ಪರಿಚಿತರಾಗಿರುವ ಕನ್ನಡದ ಖ್ಯಾತ 
ವಿಜ್ಞಾನ ಲೇಖಕರಾದ ಜಿ. ಟಿ. ನಾರಾಯಣರಾಯರು ಮಾಲತಿಯವರ ಮಾವನಿಗೆ 
ಒಡಹುಟ್ಟಿದ ತಂಗಿ ಮಗ. ಹಾಗೇ ಅವರ ಹಿರಿ ಮಗಳು ಲಕ್ಷ್ಮಿ ದೇವಿಯ ಗಂಡ. 
“ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿ ಇದ್ದಂತೆ ಗೋವಿಂದನಿಗೆ ನಾನು ಸಾರಥಿ ” ಗರ್ವದಲ್ಲಿ 
ಹೇಳುವ ಮಾತಿನ ಹಿಂದೆ ನಮ್ಮ ಮದುವೆಗೆ ಸಾಕ್ಷಿಯಾಗಿ ನಿಂತಿದ್ದರು. ಮಾಲತಿಯವರ 
ಪುಸ್ತಕ ಪ್ರಕಟಣೆಯಲ್ಲಿ ಅವರ ಸಹಾಯ ಅಮಿತ. ಆ ವೇಳೆಗೆ ಸಮಾಜ ಪುಸ್ತಕಾಲಯದಿಂದ 
ಮಾಲತಿಯವರ ಎರಡು ಕಾದಂಬರಿಗಳು ಬೆಳಕು ಕಂಡದ್ದು, ಆಗಾಗ ಸಣ್ಣಕಥೆಗಳು 
ಪತ್ರಿಕೆಯಲ್ಲಿ ಬಂದದ್ದು ಜಿ. ಟಿ.ಎನ್. ಅವರ ಗಮನಕ್ಕೂ ಬಂದಿತ್ತು. ಹೀಗಿದ್ದಾಗಲೇ 
ಒಂದು ಸಣ್ಣಕಥೆ ' ಮಾನ ತೆಗೆದ ಉಡುಪು' ಕರ್ಮವೀರದಲ್ಲಿ ಪ್ರಕಟವಾಗಿ, ಆ ಕಥೆ 
ಓದಿ ಮೆಚ್ಚಿದ ಜಿ. ಟಿ. ಎನ್ ಮೈಸೂರಿನ ತಮ್ಮ ಇಬ್ಬರು ಆಪ್ತ ಸ್ನೇಹಿತರಿಗೆ 
ಮಾಲತಿಯವರನ್ನು ಪರಿಚಯಿಸಿದರು. ಅವರಲ್ಲಿ ಒಬ್ಬರು ಡಿ. ವಿ.ಕೆ. ಮೂರ್ತಿ, ಇನ್ನೊಬ್ಬರು 
ಗೀತಾ ಬುಕ್ ಹೌಸ್‌ನ ಪ್ರಕಾಶಕ ಎಂ . ಸತ್ಯನಾರಾಯಣ ರಾವ್, ಎಂ . ಸತ್ಯನಾರಾಯಣ 
ರಾವ್ ಅವರು ತಾವು ಪ್ರಕಟಿಸಿದ ಮಾಲತಿಯವರ ಪುಸ್ತಕದ ಒಂದು ಗೌರವ ಪ್ರತಿಯನ್ನು 

ಎ. ಪಿ. ಮಾಲತಿ / ೧೦ 


ತಪ್ಪದೆ ಜಿ . ಟಿ . ನಾರಾಯಣ ರಾವ್‌ಗೆ ತಲುಪಿಸುತ್ತಿದ್ದರು. 

ಒಟ್ಟಿನಲ್ಲಿ ಪತಿಯ ಮನೆಯ ಸದಸ್ಯರೆಲ್ಲರೂ ಸಾಹಿತ್ಯ , ಸಂಗೀತ ಮೊದಲಾದ 
ಲಲಿತ ಕಲೆಯಲ್ಲಿ ಆಸಕ್ತಿ ಹೊಂದಿದ್ದು, ಪರಸ್ಪರರ ಭಾವನೆಗಳನ್ನು ಗೌರವಿಸುವ 
ಸಹೃದಯರಾಗಿದ್ದರು. ಇಂತಹ ಪ್ರಾಕೃತಿಕ ಹಾಗೂ ಕೌಟುಂಬಿಕ ಪರಿಸರ ಮಾಲತಿಯವರ 
ಬರೆಯುವ ಆಸಕ್ತಿಗೆ ನೀರೆರೆಯಿತು. 
- ಶಿವರಾಮ ಕಾರಂತರು ಎ . ಪಿ. ಸುಬ್ಬಯ್ಯನವರ ನಿಡುಗಾಲದ ಕುಟುಂಬ ಸ್ನೇಹಿತರು. 
ಪ್ರತಿದಿನ ಸಾಯಂಕಾಲ ಬಾಲವನದಿಂದ ಹೊರಟು, ನಡೆದುಕೊಂಡೇ ಬರುತ್ತಿದ್ದ 
ಕಾರಂತರು ಇವರ ಮನೆಯಲ್ಲಿ ಒಂದರ್ಧ ಗಂಟೆ ಕುಳಿತಿದ್ದು ಹೋಗುವುದು ವಾಡಿಕೆಯಾಗಿತ್ತು. 
ಕಾರಂತರನ್ನು ಪ್ರತ್ಯಕ್ಷ ನೋಡಿ ಮಾತನಾಡಬೇಕೆಂಬ ಮಾಲತಿಯವರ ಹೆಬ್ಬಯಕೆ 
ವಿವಾಹದ ಹೊಸದರಲ್ಲೇ ನೆರವೇರಿತು. ನವವಧು ಮಾಲತಿ ತನ್ನ ಪತಿಯ ಜೊತೆ 
ಪುತ್ತೂರಿನ ಬಾಲವನದಲ್ಲಿದ್ದ ಕಾರಂತರ ಮನೆಗೆ ಅಳುಕು, ಭಯದೊಂದಿಗೆ ಹೋದರಂತೆ. 
ಆಗ ಕಾರಂತರು ಈ ನವದಂಪತಿಗಳನ್ನು ಆದರದಿಂದ ಸ್ವಾಗತಿಸಿ, ತಮ್ಮ ಪುಸ್ತಕವೊಂದನ್ನು 
ಉಡುಗೊರೆಯಾಗಿ ಕೊಟ್ಟರಂತೆ. ಇದು ಸಾಲದೆಂಬಂತೆ ಕಾರಂತರ ಮಡದಿ ಲೀಲಾ 
ಕಾರಂತರು ' ನಮ್ಮ ಗೋವಿಂದನಿಗೆ ಅಮೂಲ್ಯವಾದ ರತ್ನ ಸಿಕ್ಕಿದೆ' ಎಂದಾಗ ಮಾಲತಿಯವರ 
ಸಂತೋಷಕ್ಕೆ ಪಾರವೇ ಇರಲಿಲ್ಲವಂತೆ. ಮುಂದೆಯೂ ಅನೇಕ ಬಾರಿ ಅವರೊಂದಿಗೆ 
ಮಾತನಾಡುವ, ಅವರ ಕೃತಿಗಳನ್ನು ಓದುವ ಅವಕಾಶ ಮಾಲತಿಯವರದಾಯಿತು. 

ಮೋಹಿನಿ ಮದುವೆಯಾಗಿ ಮಾಲತಿಯಾದರೂ ಅಲ್ಲಿ ಬದಲಾದುದು ಕೇವಲ 
ಅವರ ಹೆಸರೇ ಹೊರತು ವ್ಯಕ್ತಿತ್ವವಲ್ಲ. ಮದುವೆ ಹೆಣ್ಣಿನ ವ್ಯಕ್ತಿತ್ವವನ್ನೇ ಮಾರ್ಪಡಿಸಿಬಿಡುತ್ತದೆ 
ಎಂಬ ಮಾತಿನ ಹಿಂದೆ ಅಪಾರ್ಥವೇ ಧ್ವನಿಸುತ್ತದೆ. ಆದರೆ ಈ ಮಾತಿಗೆ ಅಪವಾದ 
ವೆಂಬಂತೆ ವಿವಾಹದ ನಂತರವೇ ಮಾಲತಿಯವರ ಪ್ರತಿಭೆ ಮತ್ತು ವ್ಯಕ್ತಿತ್ವವು ಇನ್ನಷ್ಟು 
ಶೋಭೆಯನ್ನು ಪಡೆಯಿತೆನ್ನಬಹುದು. ಮಾಲತಿ ಅವರು ಆರು ವರ್ಷಗಳ ಕಾಲ 
ಹಬ್ಬಗಳು, ಮದುವೆ - ಮುಂಜಿ, ಗೃಹಪ್ರವೇಶ, ಬಯಕೆ, ಬಾಣಂತನಗಳ ಗೌಜಿ 
ಗದ್ದಲಗಳಿಂದ ಕೂಡಿದ ತಮ್ಮ ಕೂಡು ಕುಟುಂಬದ ಸುಖವನ್ನು ಸಂಭ್ರಮದಿಂದ 
ಅನುಭವಿಸಿದರು . ಸಾಮಾನ್ಯವಾಗಿ ಮದುವೆಯ ಬಳಿಕ ಕುಟುಂಬಿಕರ ಅಸಹಕಾರ 
ದಿಂದಲೋ , ಅನಿವಾರವಾಗಿ ಎದುರಿಸುವ ಹಲವು ಏರಿಳಿತದ ಸಂದರ್ಭಗಳಿಂದಲೋ 
ಮೂಲೆಗುಂಪಾಗಿ, ತಮ್ಮ ಅಭಿರುಚಿಯನ್ನು ಮರೆಯಲ್ಲಿಡುವ, ಸೃಜನಶೀಲತೆಯನ್ನು 
ಕೊಂದುಕೊಳ್ಳುವ ಮಹಿಳೆಯರೇ ಅಧಿಕ. ಹದಿಹರಯದಲ್ಲೇ ಹಸೆಮಣೆ ಏರಬೇಕಾಗಿ 
ಬಂದ ಮಾಲತಿಯವರ ಬದುಕಿನಲ್ಲೂ ಇಂತಹ ಏರಿಳಿತಗಳು ಸಹಜವಾಗಿಯೇ 
ಎದುರಾಗಿವೆ. ಆದರೆ ಅದಕ್ಕಾಗಿ ಅವರು ತಮ್ಮ ಮನಸ್ಸನ್ನು ಸಜ್ಜುಗೊಳಿಸಿಕೊಂಡದ್ದು 
ಅಪೂರ್ವ, ಅವನ್ನೆಲ್ಲ ತಮ್ಮ ಕುಟುಂಬದ ಸದಸ್ಯರ ಸಹಕಾರದಿಂದ ಸಮರ್ಥವಾಗಿ 
ಮೀರಿದ್ದರಿಂದಲೇ ಅವರು ಓರ್ವ ಉತ್ತಮ ಬರಹಗಾರ್ತಿಯಾಗಿ ರೂಪುಗೊಳ್ಳಲು 
ಸಾಧ್ಯವಾಯಿತು. ಕಷ್ಟ- ಸುಖ, ಏರಿಳಿತಗಳಿಲ್ಲದ ಬದುಕು ಏನನ್ನೂ ಕಲಿಸಲಾರದು. 
ಹೀಗೆ ಮಾಲತಿ ಅವರು ವಿವಾಹದ ಬಳಿಕ ತಮ್ಮ ಬದುಕಿನಲ್ಲಿ ಪಡೆದ ಪಕ್ವತೆ, ಅನುಭವ 

ಎ. ಪಿ. ಮಾಲತಿ / ೧೧ . 


ಶ್ರೀಮಂತಿಕೆಗಳು ಅವರ ಬರೆಹಗಳಲ್ಲಿ ಪ್ರತಿಬಿಂಬಿತವಾಗಿವೆ. ಇವು ಅವರ ಬರವಣಿಗೆಗೆ 
ಸಾಣೆ ಹಿಡಿದು ಮೆರುಗನ್ನು ನೀಡಿವೆ. .. 

ತುಂಬು ಕುಟುಂಬದಲ್ಲಿ ಸ್ವಾರ್ಥಕ್ಕೆ ಎಡೆಯಿಲ್ಲದ ಜೀವನ ಕ್ರಮವನ್ನು ಕಲಿಯಲು 
ಅವಕಾಶಗಳು ಹೆಚ್ಚು, ಎಲ್ಲರನ್ನೂ ಪ್ರೀತಿಸಲು, ಸಹನೆಯನ್ನು ಮೈಗೂಡಿಸಿಕೊಳ್ಳಲು 
ಸಾಧ್ಯ , ಮಾಲತಿಯವರ ಗಂಡನ ಮನೆಯಲ್ಲಿ ಮೂವರು ಸೊಸೆಯರು ಹಂಚಿಕೊಂಡರೂ 
ಬಿಡುವಿಲ್ಲದ ಕೆಲಸಗಳು; ರಾತ್ರೆ ವಿದುತ್ತಿಲ್ಲದ ಬುಡ್ಡಿದೀಪದ ಬೆಳಕಿನ ವಿಶಾಲವಾದ 
ಹಳೆಯ ಮನೆಯಲ್ಲಿ ಮಾಲತಿಯವರ ಕಥಾಹಂದರ ಮೊಳೆಯುತ್ತಿತ್ತು . ಗಿಜಿಗುಟ್ಟುತ್ತಿದ್ದ 
ಜನರ ನಡುವೆಯೂ ಹಠಾತ್ತನೆ ಏಕಾಂತಕ್ಕಾಗಿ ಹಂಬಲಿಸುತ್ತ, ನೀರವವಾದ ಹೆದರಿಕೆ 
ಹುಟ್ಟಿಸುವ ಇರುಳು , ಹೆಪ್ಪುಗಟ್ಟಿದ ಮೌನದೊಳಗೂ ಮಾತು ಕಟ್ಟುತ್ತ ವೈರುದ್ಧ ಗಳ 
ನಡುವೆಯೇ ರೂಪುಗೊಳ್ಳುತ್ತಿದ್ದರು ಮಾಲತಿ ಎಂಬ ಕಥನಗಾರ್ತಿ. ಮನೆಯ ಕೆಲಸಗಳಿಂದ 
ದೇಹ ದಣಿದರೂ ಮನಸ್ಸಿಗೆ ಅಮಿತ ಉತ್ಸಾಹ . ಇದರಿಂದ ಬರವಣಿಗೆ ಅವರಿಗೆ 
ನೀರು ಕುಡಿದಷ್ಟೇ ಸಲೀಸಾಯಿತು. 
- ವಿವಾಹವಾಗಿ ಆರು ವರ್ಷಗಳ ಬಳಿಕ ಗೋವಿಂದ ಭಟ್ಟರ ತಂದೆಯ ಆಸ್ತಿಯಲ್ಲಿ 
ಸೌಹಾರ್ದಯುತವಾಗಿ ಪಾಲಾಯಿತು. ಗೋವಿಂದ ಭಟ್ಟರು ತಮ್ಮ ಪಾಲಿಗೆ ಬಂದ 
ಆಸ್ತಿಯನ್ನು ಮಾರಿ, ದೊರೆತ ಹಣವನ್ನು ಬ್ಯಾಂಕಿನಲ್ಲಿರಿಸಿ, ತಮ್ಮ ಅಧ್ಯಾಪನವನ್ನೇ 
ನೆಚ್ಚಿಕೊಳ್ಳಬಹುದಿತ್ತು. ಅಥವಾ, ಇನ್ನೂ ಒಳ್ಳೆಯ ಉದ್ಯೋಗ ಅರಸಿಕೊಂಡು ನಗರಕ್ಕೆ 
ವಲಸೆ ಹೋಗಬಹುದಿತ್ತು, ಆದರೆ ಅವರು ಹಾಗೆ ಮಾಡದೆ, ತಮ್ಮ ಅಧ್ಯಾಪಕ ವೃತ್ತಿ 
ತ್ಯಜಿಸಿ, ಪಾಲಿಗೆ ಬಂದ ಭೂಮಿಯಲ್ಲಿ ಸಂಪೂರ್ಣವಾಗಿ ಕೃಷಿಯಲ್ಲಿತೊಡಗಿಸಿಕೊಂಡರು. 
ತಮಗೆ ಬಂದ ಭಾಗದಲ್ಲಿ ಹೊಸಮನೆ ಕಟ್ಟಲು ತೊಡಗಿದರು. ನಗರ ಜೀವನದ 
ರುಚಿ( ?) ಹತ್ತಿದವರು ಗ್ರಾಮ್ಯಜೀವನಕ್ಕೆ ಒಗ್ಗಿಕೊಳ್ಳುವುದು ತುಂಬ ಕಡಿಮೆ . ಆದರೆ 
ಮಾಲತಿಯವರು ತಮ್ಮ ಹರಯದಲ್ಲಿ ನಗರಗಳಲ್ಲಿ ಇದ್ದವರಾದರೂ ಬಾಲ್ಯದಲ್ಲಿ 
ಒಡನಾಡಿದ ಉತ್ತರಕನ್ನಡದ ಸಮೃದ್ಧ ಪ್ರಕೃತಿಯೊಂದಿಗೆ ಬೆರೆತವರು. ಹಾಗಾಗಿ ತಮ್ಮ 
ಪತಿ ಕೃಷಿಯಲ್ಲಿ ತೊಡಗಿಕೊಂಡಾಗ ಅವರಿಗೆ ಸರಿಯಾದ ಜೊತೆ ನೀಡಿ ಸಹಕರಿಸಲು 
ಸಾಧ್ಯವಾಯಿತು. ಹಳ್ಳಿಯ ತೋಟ, ಕೃಷಿ, ಮನೆಗೆಲಸಗಳಲ್ಲೂ ಸಂತೃಪ್ತಿಯನ್ನು ಕಾಣಲು 
ಸಾಧ್ಯ ಎಂಬುದನ್ನು ಸ್ವಾನುಭವದಿಂದ ಅವರು ಅರ್ಥ ಮಾಡಿಕೊಳ್ಳುವಂತಾಯಿತು. 

ನಾವು ಕಣ್ಣಿನಿಂದ ಕಾಣುತ್ತ ಅನುಭವಿಸುವ ಪ್ರಕೃತಿಯೇ ಬೇರೆ; ಅದರೊಳಗೆ 
ಒಂದಾಗಿ ಅದರ ಎಲ್ಲ ಮುಖಗಳನ್ನು ತಾದಾತ್ಮ ಭಾವದಿಂದ ಅನುಭವಿಸುವುದೇ 
ಬೇರೆ. ತಮ್ಮ ಬದುಕಿನ ಸಮಸ್ತವೂ ಆಗಿದ್ದ ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುವುದು 
ತಮ್ಮ ಹೊಸಮನೆಗೆ ಬಂದ ಆರಂಭದಲ್ಲಿ ಮಾಲತಿಯವರಿಗೆ ಸ್ವಲ್ಪ ಕಷ್ಟವೇ ಆಯಿತು. 
ಮನೆತುಂಬ ಜನರಿದ್ದ ತಮ್ಮ ಪತಿಯ ಮೂಲಮನೆಯನ್ನು ಬಿಟ್ಟು ಹೊಸಮನೆಯ 
ಏಕಾಂಗಿತನಕ್ಕೆ ಹೊಂದಿಕೊಳ್ಳಲು ಅವರು ಪ್ರಯಾಸ ಪಡಬೇಕಾಯಿತು. ಮಕ್ಕಳಿನ್ನೂ 
ಚಿಕ್ಕವರು ; ಅವಲಂಬಿಸಿದ ಕೃಷಿ ಹೊಸದು. ಮೊದಲಾದರೆ ಮನೆಯ ಗುರುತರವಾದ 
ಜವಾಬ್ದಾರಿ ಹೊರಬಲ್ಲ ಹಿರಿಯರಿದ್ದರು; ಮನೆಕೆಲಸದ ಹೊರೆ ಹಂಚಿಕೊಳ್ಳಲು 

ಎ. ಪಿ. ಮಾಲತಿ / ೧೨ 


ಇತರ ಸದಸ್ಯರಿದ್ದರು. ಆದರೆ ಈ ಹೊಸ ಪರಿಸರದಲ್ಲಿ ಸ್ವತಂತ್ರವಾಗಿ ಅದನ್ನು ಹೊರ 
ಬೇಕಾಗಿ ಬಂದಾಗ ಮಾಲತಿ ಸಹಜವಾಗಿ ದಿಗಿಲು ಗೊಂಡರು. ಆದರೂ ಉತ್ಸಾಹ 
ತಂದುಕೊಂಡು ತಮ್ಮ ಪತಿಯನ್ನೂ ಹುರಿದುಂಬಿಸಿದರು. ಈಗ ಅವರ ಎದುರಿನಲ್ಲಿ 
ಸಮಯ ಬೇಕಾದಷ್ಟಿತ್ತು. ಅದನ್ನು ಕಳೆಯುವುದು ಹೇಗೆಂಬ ಚಿಂತೆ, ಕಲಿಯುವುದನ್ನು 
ಅರ್ಧಕ್ಕೆ ನಿಲ್ಲಿಸಿದ ಉತ್ತರಾದಿ ಸಂಗೀತ ಕಲಿಯುವ ಎಂದರೆ ಅಲ್ಲಿ ಕಲಿಸುವವರಿಲ್ಲದೆ 
ಆ ಯೋಚನೆ ಕೈಬಿಡಬೇಕಾಯಿತು. ಕಾಲೇಜಿಗೆ ಸೇರಿ ಶಿಕ್ಷಣವನ್ನು ಮುಂದುವರಿಸಲೇ ? 
ಆದರೆ ಮಕ್ಕಳು ಇನ್ನೂ ಚಿಕ್ಕವರು . ಆ ಆಸೆಯನ್ನೂ ಕೈಬಿಡ ಬೇಕಾಯಿತು. ಅಂಚೆ 
ಮೂಲಕ ಶಿಕ್ಷಣ ಮುಂದುವರಿಸಲೇ ಎಂದುಕೊಂಡರೆ ಅವರಿದ್ದ ಹಳ್ಳಿಯಲ್ಲಿ ಅಂಚೆ 
ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವರ ಕೈಹಿಡಿದದ್ದು ಬರವಣಿಗೆ. 
ಬಾಲ್ಯದ ಆಸಕ್ತಿಗಳಾದ ಸಂಗೀತ, ನೃತ್ಯ, ಚಿತ್ರಕಲೆ, ಕಸೂತಿ ಇವೆಲ್ಲ ಮಾಲತಿಯವರ 
ಸಾಹಿತ್ಯಕ ಸೃಜನಶೀಲತೆಗೆ ಮೆರುಗು ನೀಡಲು ಸಜ್ಜಾದವು. 
- ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದಿದ್ದ ಕನ್ನಡದ 
ಖ್ಯಾತ ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಪತ್ನಿ 
ಶೇಷಮ್ಮನವರ ಜೊತೆ ಎರಡು ದಿನ ಉಳಿದುಕೊಂಡದ್ದು ಮಾಲತಿಯವರ ಹಳ್ಳಿಯಲ್ಲೇ . 
ಅವರ ಕೃಷಿ ತೋಟ ಗದ್ದೆಗಳನ್ನು ದಂಪತಿಗಳು ಸುತ್ತುತ್ತ, “ ನಮ್ಮ ಗೊರೂರು ಹೀಗೆ 
ಅಲ್ವೇನ್ರಿ ?” ಶೇಷಮ್ಮ ಕೇಳಿದ್ದರು ಪತಿಯನ್ನು , 

“ಗೊರೂರಿನಲ್ಲಿ ನೀನು ನನಗೆ ಸ್ಫೂರ್ತಿ. ಚೇತನದಲ್ಲಿ ಮಾಲತಿಯವರಿಗೆ 
ಗೋವಿಂದಭಟ್ಟರು ಸ್ಫೂರ್ತಿ!” ಅಯ್ಯಂಗಾರರು ಹೇಳುತ್ತ, “ಒಂದು ಕ್ಷೇತ್ರದಲ್ಲಿ ಯಶಸ್ಸು 
ಗಳಿಸಲು ಬಂಡಿಯ ಎರಡು ರಥಗಳೂ ಅರ್ಥ ಮಾಡಿಕೊಂಡು ಸಾಗಬೇಕಲ್ಲವೇ ? ” 
ನಕ್ಕು ನೋಡಿದ್ದರು ಮಾಲತಿಯವರನ್ನು . ಮೂರನೇದಿನ ಬೆಳಿಗ್ಗೆ ಉಪಹಾರ ತೀರಿಸಿ 
ಬೆಂಗಳೂರಿಗೆ ಹೊರಡುವಾಗ ಗೊರೂರು ಗುಟ್ಟಾಗಿ, “ರಸ್ತೆ ಸಮೀಪ ನಿಮ್ಮ ಚೆಂದದ 
ಮನೆ ತೋಟವಿದೆ. ನಮ್ಮಂತಹ ಸಾಹಿತಿಗಳ ಬಗ್ಗೆ ಸ್ವಲ್ಪ ಎಚ್ಚರ. ದಿಢೀರನೆ ಬಂದು 
ಬಿತ್ತೇವೆ ನಾವು ನಿಮ್ಮ ಆತಿಥ್ಯದ ಸ್ವೀಕಾರಕ್ಕೆ ” ಎಂದು ಹಾಸ್ಯ ಮಾಡಿದ್ದರು. ಈ 
ಪ್ರಸಂಗವನ್ನು ಮಾಲತಿಯವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. 
- “ ನಿರಂಜನ ಅಭಿನಂದನ ಗ್ರಂಥ ಬಿಡುಗಡೆ ಸಮಾರಂಭಕ್ಕೆ ನಿರಂಜನ ದಂಪತಿಗಳು 
ಬಂದದ್ದು ಮಾಲತಿಯವರ ಬದುಕಿನ ಅವಿಸ್ಮರಣೀಯ ದಿನ. ಆ ಕಾರ್ಯಕ್ರಮ ಮುಗಿಸಿ, 
ಮರುದಿನ ಸುಬ್ರಹ್ಮಣ್ಯದ ಸಮೀಪ ನಿರಂಜನರು ತಮ್ಮ ಪತ್ನಿ ಅನುಪಮಾ ಅವರ 
ಜೊತೆ ಹುಟ್ಟಿದೂರು ಕುಳುಕುಂದಕ್ಕೆ ಹೋಗಿ ಹಿಂದಿರುಗುವಾಗ ಮಾಲತಿಯವರ 
ಮನೆ, ತೋಟ ಇತ್ಯಾದಿಗಳನ್ನು ಆಸಕ್ತಿಯಿಂದ ನೋಡಿದ್ದು ಮಾಲತಿಯವರ ಬದುಕಿನ 
ಇನ್ನೊಂದು ಮಹತ್ವದ ಕ್ಷಣ . ಅದನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುವ ಅವರು ಕವಿ 
ಶಿವರುದ್ರಪ್ಪನವರ ಕವನದ ಕೆಳಗಿನ ಸಾಲುಗಳನ್ನು ಸ್ಮರಿಸುತ್ತಾರೆ 

“ಎನಿತು ಜನ್ಮದಲಿ ಎನಿತು ಜೀವರಿಗೆ , ಎನಿತು ನಾವು ಋಣಿಯೊ , 
ತಿಳಿದು ನೋಡಿದರೆ ಬಾಳು ಎಂಬುದಿದು, ಋಣದ ರತ್ನ ಗಣಿಯೋ !' 

ಎ . ಪಿ. ಮಾಲತಿ / ೧೩ 


14 


ಒಬ್ಬ ಪತಿಯಾಗಿ ಗೋವಿಂದ ಭಟ್ಟರು ತಮ್ಮ ಪತ್ನಿಗೆ ಬರವಣಿಗೆ ಮುಂದುವರಿಸಲು 
ಎಲ್ಲ ಬಗೆಯಲ್ಲೂ ಸಹಕಾರ ನೀಡಿದರು. ಬರವಣಿಗೆ ಎಂಬುದು ಒಂದೇ ನಿಟ್ಟಿನಲ್ಲಿ 
ಸಾಗಬೇಕಾದದ್ದು . ಸೂರ್ತಿ. ಬಂದ ತಕ್ಷಣ ಸಮಯಾಸಮಯ ಪರಿವೆ ಮಾಡದೆ 
ಬರೆಯಲಾಗುವ ವಾತಾವರಣ ಬೇಕು. ಇಂದಿಗೂ ಮಹಿಳೆಯರಿಗೆ ಅಂತಹ ವಾತಾವರಣ 
ಇನ್ನೂ ಕನಸೇ ಸರಿ. ಹೀಗಿರುವಾಗ ಗೋವಿಂದ ಭಟ್ಟರು ತಮ್ಮ ಮಡದಿ ಬರೆಯಲು 
ಕುಳಿತರೆ ಅದಕ್ಕೆ ತಡೆಯಾಗದಂತೆ ಆಗಾಗ ತಾನೇ ಅಡುಗೆ ಕೆಲಸ ಕೈಗೆತ್ತಿಕೊಂಡು 
ನಿರ್ವಹಿಸಿದರು. ಮಡದಿಯ ಪುಸ್ತಕಗಳಿಗೆ ಬಹುಮಾನ ಬಂದರೆ , ಅವರ 
ಹೊಸಕೃತಿಯೊಂದು ಅಚ್ಚಾದರೆ , ಅದನ್ನು ತಮ್ಮದೇ ಸಾಧನೆ ಎಂಬಂತೆ ಸಂಭ್ರಮಿಸಿದರು. 
ಅನೇಕ ಕಥೆ - ಕಾದಂಬರಿಗಳಿಗೆ ತಾವೇ ವಸ್ತು ಒದಗಿಸಿದರು . ಅವರಿಗೆ ಹಸ್ತಪ್ರತಿ 
ಓದಲು ಬೈಜಾರು. ಆದರೆ, ಪ್ರಕಟವಾದ ನಂತರದ ಮೊದಲ ಓದುಗ ಅವರೇ ! ಹೀಗೆ 
ಗಂಡ - ಹೆಂಡತಿ ಪರಸ್ಪರರಿಗೆ ಬೆನ್ನೆಲುಬಾಗಿ, ಪ್ರೇರಕಶಕ್ತಿಯಾಗಿ ಹಾಲುಜೇನಿನಂತೆ 
ಸಮರಸ ಸಾಧಿಸಿದುದರಿಂದ ಮಾಲತಿಯವರ ಬರವಣಿಗೆ ಹೊಸ ಉತ್ಸಾಹವನ್ನು 
ಮೈಗೂಡಿಸಿಕೊಂಡು ಪುಷ್ಟಿಗೊಂಡಿತೆನ್ನಬಹುದು. ಸಂಟ್ಯಾರಿನಲ್ಲಿ ನೆಲೆಯಾದ ಬಳಿಕ 
ಅಲ್ಲಿನ ಸುತ್ತಮುತ್ತಲಿನ ರೈತರ ಮನೆಯ ಮಹಿಳೆಯರು ಭತ್ತವನ್ನು ತವೇ ಬೇಯಿಸಿ, 
ಒಣಗಿಸಿ , ಒನಕೆಯಿಂದ ಕುಟ್ಟಿ ಅಕ್ಕಿ ತಯಾರಿಸಲು ಕಷ್ಟಪಡುತ್ತಿದ್ದರು. ಇದನ್ನು ಗಮನಿಸಿದ 
ಮಾಲತಿಯವರು ಒಂದು ಅಕ್ಕಿಗಿರಣಿ ಇಡುವ ಪ್ರಸ್ತಾಪ ಪತಿಯ ಮುಂದಿಟ್ಟರು. 
ಕೆಲವೇ ಸಮಯದಲ್ಲಿ ಅಕ್ಕಿ ಗಿರಣಿ ನಿರಂತರ ದುಡಿಯುತ್ತ ಸುತ್ತಲಿನ ಮಹಿಳೆಯರ 
ಶ್ರಮವನ್ನೂ ನೀಗಿಸಿತು. ಅದರೊಂದಿಗೆ ಹಸು ಸಾಕಣಿಕೆ ಕೈಗೊಂಡು ತಾವೇ ಹಾಲು 
ಕರೆಯುತ್ತ ಹೈನುಗಾರಿಕೆಗೆ ತೊಡಗಿದರು. ಆದರೆ ಇತ್ತೀಚೆಗೆ ಬೇಸಾಯದ ಗದ್ದೆಗಳು 
ಖಾಲಿಯಾಗಿ ಅಕ್ಕಿ ಗಿರಣಿ ಮುಚ್ಚಿದೆ. ಮಾಲತಿಯವರಿಗೆ ಇಬ್ಬರು ಮಕ್ಕಳು. ಮಗ 
ಡಾ .ಎ . ಪಿ.ರಾಧಾಕೃಷ್ಣ ಪುತ್ತೂರಿನ ಫಿಲೋಮಿನಾ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರು, 
ವಿಜ್ಞಾನ ಲೇಖಕರು. ಮಗಳು ಎ. ಪಿ. ಲಲಿತಾ ಮದುವೆಯಾಗಿ ಮೈಸೂರಿನಲ್ಲಿ ಸಣ್ಣ 
ಕೈಗಾರಿಕೆಯೊಂದನ್ನು ನಡೆಸುತ್ತಿದ್ದಾರೆ. ಸೊಸೆ ಸೀತಾಲಕ್ಷ್ಮಿ ಪದವೀಧರೆ. ಅತ್ತೆಯ 
ಬರವಣಿಗೆಗೆ ಬೆಂಬಲ ನೀಡುವವರು. ತಮ್ಮದೇ ಕೃಷಿ ಭೂಮಿಯಲ್ಲಿ ಬದುಕಿನ 
ಹೊಸ ಕಾವ್ಯ ಬರೆಯುತ್ತಿದ್ದಾರೆ. ಹೀಗೆ ಸದ್ಯ ಪತಿ, ಮಗ, ಸೊಸೆ ಮತ್ತು ಇಬ್ಬರು 
ಮೊಮ್ಮಕ್ಕಳೊಂದಿಗಿನ ಅವರದು ಚಿಕ್ಕ ಸುಖೀ ಸಂಸಾರ. 

ಕಥೆ, ಕಾದಂಬರಿಗಳ ಜೊತೆಗೆ ಯಾವುದಾದರೂ ಒಂದು ವಿಷಯದಲ್ಲಿ 
ಸಂಶೋಧನಾ ಪ್ರಬಂಧ ಬರೆಯಬೇಕೆಂಬ ಮಹದಾಸೆ ಮಾಲತಿಯವರಿಗೆ. ಆದರೆ 
ಉನ್ನತ ವಿದ್ಯಾರ್ಹತೆಯಿಲ್ಲದೆ ಏನೂ ಮಾಡಲಾಗದು ಎಂಬ ಕಟು ಸತ್ಯ ಅವರನ್ನು 
ಆಗಾಗ ಕಾಡುತ್ತಿತ್ತು . ಆ ಆಸೆ ನೆರವೇರುವ ಅವಕಾಶ ಬೆಂಗಳೂರಿನ 'ಕರ್ನಾಟಕ ಹರಿದಾಸ 
ಸೈಂಟಿಫಿಕ್ ರಿಸರ್ಚ್ ಸೆಂಟರ್'ನಿಂದ ಕೊನೆಗೂ ಒದಗಿಬಂದಿತು. ಅದರ ಅಧ್ಯಕ್ಷರಾದ 
ಡಾ .ರಂಗನಾಥ ಭಾರಧ್ವಾಜರು ಸಕ್ಕರಲ್ ಮೆಥೆಡ್‌ನಲ್ಲಿ ಬಹಳಷ್ಟು ಸಂಶೋಧನೆ ಮಾಡಿದವರು. 
೨೦೧೧ರಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ಕಾದಂಬರಿ ರಚನೆಯಲ್ಲಿ ಸ್ಪಕ್ಟರಲ್ 

ಎ . ಪಿ . ಮಾಲತಿ / ೧೪ 


ಟಚ 


ಮೆಥಡ್ ಎಂಬ ವಿಷಯದ ಮೇಲೆ ನೂರು ಪುಟಗಳ ಪ್ರಬಂಧ ರಚಿಸಿ, ಹರಿದಾಸ 
ಸೈಂಟಿಫಿಕ್ ರೀಸರ್ಚ ಸೆಂಟರ್‌ನಿಂದ ತಮ್ಮ ೬೮ನೇ ವಯಸ್ಸಿನಲ್ಲಿ ಡಿಪ್ಲೊಮಾ ಪಡೆದರು. 

ನಿಧಾನವಾಗಿ ಮಾಲತಿಯವರ ಮನಸ್ಸು ಆಧ್ಯಾತ್ಮದತ್ತ ಹೊರಳಿದ್ದು, ದೀರ್ಘಕಾಲದ 
ಚಿಂತನೆಯ ಮಂಥನದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಪತ್ನಿ ಶ್ರೀ ಶಾರದಾಮಾತೆಯ 
ಜೀವನಚರಿತ್ರೆ ಬರೆದಿದ್ದಾರೆ. ಅದು ಬೆಂಗಳೂರಿನ ಹೇಮಂತ ಸಾಹಿತ್ಯ ಪ್ರಕಾಶನದಿಂದ 
ಪ್ರಕಟಗೊಂಡಿದೆ. ಇದೀಗ ಮಾತಾ ಅಮೃತಾನಂದಮಯಿ ದೇವಿಯಲ್ಲಿ ಅದೇ ಭಾವ 
ಕಾಣುತ್ತಿದ್ದಾರೆ. ಇನ್ನಾವ ಪುಸ್ತಕ ಬರೆಯಲಿದ್ದಾರೋ ಕಾದು ನೋಡಬೇಕು! 

ಮಾಲತಿಯವರ ಸಾಹಿತ್ಯ : ಪ್ರೇರಣೆಗಳು ಮತ್ತು ಪ್ರವೃತ್ತಿಗಳು 
ಸ್ವತಂತ್ರವಾಗಿ ಸಂಟ್ಯಾರಿನಲ್ಲಿ ನೆಲೆಸಿದ ಮಾಲತಿ ತಮ್ಮ ಆಸುಪಾಸಿನ ಜನರು, ಪರಿಸರ , 
ನೋವು- ನಲಿವು, ಬಡತನ, ಮೂಢನಂಬಿಕೆ, ಅಜ್ಞಾನ , ದಲಿತರ ಬದುಕು, ಜೀತ 
ಮೊದಲಾದವನ್ನು ಹತ್ತಿರದಿಂದ ಕಾಣುವಂತಾಯಿತು. ಇವೆಲ್ಲ ಅವರ ಬರವಣಿಗೆಯ 
ಕ್ರಿಯಾಶೀಲತೆಗೆ ಸ್ಫೂರ್ತಿಯಾದವು. ಅಲ್ಲಿನ ಒಂದೊಂದು ನೋವೂ, ಒಂದೊಂದು 
ಸಮಸ್ಯೆಯೂ ಮಾಲತಿಯವರನ್ನು ಕಾಡಿದವು. ಇವು ಅವರೊಳಗೆ ಉಂಟುಮಾಡಿದ 
ತಲ್ಲಣಗಳಿಗೆ ಬರಹದ ಮೂಲಕ ಪರಿಹಾರವನ್ನು ಕಾಣುವಂತಾಯಿತು. ಅವರ ಜೀವನ 
ಮಟ್ಟವನ್ನು ಸುಧಾರಿಸಲು ತಾನೂ ಏನಾದರೂ ಪ್ರಯತ್ನ ಮಾಡಬೇಕೆಂಬ ಕಾಳಜಿಯನ್ನು 
ಹೊಂದಿದ್ದ ಮಾಲತಿಯವರು ಕುಟುಂಬ ಯೋಜನೆ, ಉಳಿತಾಯಗಳ ಮಹತ್ವವನ್ನು 
ಅವರಿಗೆ ತಿಳಿಸಿಕೊಟ್ಟರು. ಹೀಗೆ ಬಡವರು, ದಲಿತರೊಂದಿಗಿನ ಒಡನಾಟದ ಫಲವಾಗಿ 
ಕಾಡು ಕರೆಯಿತು, ದೇವ, ಬದಲಾಗದವರು - ಇಂತಹ ಕಾದಂಬರಿಗಳು ಸೃಷ್ಟಿಯಾದವು. 
ಸುಖದಹಾದಿ ಎನ್ನುವ ಪ್ರಬಂಧ ಪುಸ್ತಕವೂ ಪ್ರಕಟಗೊಂಡು ಜನಮನ್ನಣೆ ಪಡೆಯಿತಲ್ಲದೆ, 
ಸಾಹಿತ್ಯ ಅಕಾಡೆಮಿಯ ಬಹುಮಾನವನ್ನೂ ಪಡೆದುಕೊಂಡಿತು. ಜನಸಾಮಾನ್ಯರಿಗೆ 
ಉಪಯುಕ್ತವಾದ ಈ ಪುಸ್ತಕ ಮೂರು ಬಾರಿ ಮರು ಮುದ್ರಣ ಕಂಡದ್ದು ಅದರ 
ಜನಪ್ರಿಯತೆಗೆ ಸಾಕ್ಷಿ . 

ಮಾಲತಿಯವರು ಈಗಲೂ ವರ್ಷಕ್ಕೊಮ್ಮೆ ತವರಿಗೆ ಹೋಗುವುದನ್ನು ತಪ್ಪಿಸಿಲ್ಲ. 
ಮುಂಬೈ ನಗರದ ಯಾಂತ್ರಿಕ ಬದುಕನ್ನು ನೋಡುವ ಮತ್ತು ಅದರಲ್ಲಿ ಬೆರೆಯುವ 
ಅವಕಾಶವನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಅಲ್ಲಿನ ವೈವಿಧ್ಯಮಯ ಜನರು, ಅವರ ಜೀವನ , 
ಭಾಷೆ, ಸಂಸ್ಕೃತಿಗಳು ಮಾಲತಿಯವರ ಅಂತರಂಗವನ್ನು ತಟ್ಟಿದ ಪರಿಣಾಮವಾಗಿಯೇ 
ಖಾಲಿಮನೆಯಂತಹ ಕಾದಂಬರಿಗಳು, ಅವನು ಮತ್ತು ಮಗುವಿನಂತಹ ಕತೆಗಳು 
ಜನ್ಮತಾಳಿವೆ. ಇಂದಿಗೂ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರೊಂದಿಗೆ ನೂಕುನುಗ್ಗಲಿನಲ್ಲಿ 
ಅವರ ಪ್ರಯಾಣ, ಸಂಸಾರದ ಜಂಜಾಟದಲ್ಲಿ ಸಿಲುಕಿರುವ ಗೃಹಿಣಿಯರು, ಕಿಶೋರ 
ವಯಸ್ಸಿನ ಮುಗ್ಗೆಯರು, ಅಸಹಾಯಕರೊಂದಿಗೆ ಆತ್ಮೀಯತೆ, ತಾನು ಪ್ರತ್ಯಕ್ಷವಾಗಿ 
ಪಡೆದ ಅನುಭವಗಳನ್ನೇ ಮಾಲತಿ ತಮ್ಮ ಬರವಣಿಗೆಯ ಸರಕಾಗಿ ಬಳಸಿಕೊಂಡವರು. 
ಜಾತಿ, ಧರ್ಮ , ಭಾಷೆ , ಪರಿಸರ ವಿಭಿನ್ನವಾದರೂ ಅವುಗಳಲ್ಲಿ ಕಾಣಿಸುವ ಮಾನವ 

ಎ. ಪಿ. ಮಾಲತಿ / ೧೫ 


ಜೀವನದ ಮೌಲ್ಯಗಳು, ಅಂತಃಕರಣ, ಪ್ರೀತಿ-ಪ್ರೇಮ, ಕ್ರೌರ್ಯದಂತಹ ಗುಣದೋಷಗಳು 
ಮಾತ್ರ ಒಂದೇ ಎಂಬುದನ್ನು ಮಾಲತಿಯವರ ಬರಹಗಳು ಗುರುತಿಸಿವೆ . 

ಮಾಲತಿಯವರು ತಮ್ಮ ಎರಡನೆಯ ಮಗುವಿನ ತಾಯಿಯಾದ ಬಳಿಕ ತಮ್ಮ 
ಕಾದಂಬರಿ ಬರವಣಿಗೆ ಮುಂದುವರಿಸಿದರು. ಅವರ ಮೊದಲ ಕಾದಂಬರಿ 
ಮಂಗಳೂರಿನ ' ನವಭಾರತ' ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು. ಅಲ್ಲಿಂದ 
ಮುಂದೆ ಅನೇಕ ಕಾದಂಬರಿಗಳು , ಕತೆಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾದವು; 
ಬಹುಮಾನವನ್ನೂ ಪಡೆದವು. ಸಾಮಾನ್ಯವಾಗಿ ಮಾಲತಿಯವರ ಹೆಚ್ಚಿನ ಕತೆ 
ಕಾದಂಬರಿಗಳು ಬ್ರಾಹ್ಮಣ ಸಮುದಾಯದ, ಮಧ್ಯಮವರ್ಗದ ಕೌಟುಂಬಿಕ ಸನ್ನಿವೇಶವನ್ನು 
ಒಳಗೊಂಡು ರಚನೆಯಾಗಿವೆ. ತಲೆಮಾರುಗಳ ಕೌಟುಂಬಿಕ ಸಂಬಂಧಗಳು , ಅವುಗಳ 
ನಡುವೆ ಸಂಭವಿಸುವ ಪಲ್ಲಟಗಳು , ಅವು ಉಂಟುಮಾಡುವ ತಲ್ಲಣಗಳು ಇತ್ಯಾದಿಯನ್ನು 
ಇವು ನಿರ್ವಹಿಸಿವೆ. ಸುತ್ತಮುತ್ತಲ ಪರಿಸರದ ಕತೆಗಳನ್ನೇ ಇವು ಒಳಗೊಂಡಿದ್ದರಿಂದ, 
ಅವರು ಬರೆದ ತಿರುಗಿದ ಚಕ್ರ, ಮಂದಾರ, ಖಾಲಿಮನೆಯಂತಹ ಕಾದಂಬರಿಗಳು 
ಓದುಗರಲ್ಲಿ ಜಿಜ್ಞಾಸೆಯನ್ನು ಮೂಡಿಸಲು, ಕುತೂಹಲ ಹುಟ್ಟಿಸಲು, ತಮ್ಮ 
ಬದುಕಿನೊಂದಿಗೆ ತುಲನೆ ಮಾಡಿಕೊಳ್ಳಲು ಕಾರಣವಾಗಿವೆ. 
* ಸಾಮಾನ್ಯವಾಗಿ ಮಾಲತಿಯವರ ಸಮಕಾಲೀನ ಮಹಿಳೆಯರದು ' ಮುಟ್ಟಿದರೆ 
ಮುನಿ' ಯ ಮುದುಡುವ ಸ್ವಭಾವ. ಇದಕ್ಕೆ ಕಾರಣ ಅಂದಿನ ಸಾಮಾಜಿಕ ಪರಿಸರ, 
ಕಟ್ಟುನಿಟ್ಟಿನ ಕೌಟುಂಬಿಕ ವಾತಾವರಣ. ಕುಟುಂಬದ ಒಳಗೇ ತಮ್ಮ ಜಗತ್ತನ್ನು ಕಾಣಬೇಕಾದ 
ನಿರ್ಬಂಧದ ನಡುವೆ ಬಾಳಬೇಕಾದ ಅನಿವಾರ್ಯತೆಯಲ್ಲಿ ಅವರಲ್ಲಿ ಹೆಚ್ಚಿನವರು, 
ತಮ್ಮ ಒಳಗನ್ನು ತೆರೆದುಕೊಳ್ಳಲು ಕಂಡುಕೊಂಡ ದಾರಿ ಕಾವ್ಯಾಭಿವ್ಯಕ್ತಿ, ಒಳಗೆ ಬಚ್ಚಿಟ್ಟು 
ಕೊಂಡು ಹೊರಗೆ ಸರಳವಾಗಿ ಕಾಣಿಸಬಹುದಾದ ಆದರೆ , ತೆರೆದುಕೊಂಡ ಸುಖವನ್ನೂ 
ನೀಡಬಹುದಾದ ದಾರಿಯಾಗಿ ಕಾವ್ಯ ಪ್ರಕಾರವು ಅವರಿಗೆಲ್ಲ ಕಂಡದ್ದರಿಂದಲೇ ಈ 
ದಾರಿ ಅಂದಿನ ಮಹಿಳೆಯರಲ್ಲಿ ಹೆಚ್ಚಿನವರಿಗೆ ಒಳ್ಳೆಯದು ಅನ್ನಿಸಿರಬಹುದು. ಆದರೆ 
ಮಾಲತಿ ಅವರು ಈ ದಾರಿ ಹಿಡಿಯಲಿಲ್ಲ. ಪ್ರತಿಮೆ , ಸಂಕೇತಗಳ ಸಹಾಯ ಪಡೆಯದೆ 
ನೇರವಾಗಿ ಮತ್ತು ಮನಗಾಣಿಸುವಂತೆ ಹೇಳಲು ಅವರಿಗೆ ಗದ್ಯವೇ ಹೆಚ್ಚು ಸೂಕ್ತ 
ಎಂದೆನಿಸಿರಬಹುದು. ಅವರೇ ಹೇಳುವಂತೆ, ಕಾದಂಬರಿ ರಚನೆ ಅವರಿಗೆ ಪ್ರಿಯವಾದ 
ಕ್ಷೇತ್ರ. ಹಾಗಾಗಿ ಇಂದು ಎ. ಪಿ. ಮಾಲತಿ ಅವರು ಕತೆಗಾರ್ತಿಯಾಗಿ, ಕಾದಂಬರಿಗಾರ್ತಿ 
ಯಾಗಿ ಕನ್ನಡದ ಓದುಗರಿಗೆ ಹೆಚ್ಚು ಪರಿಚಿತರು ಮತ್ತು ತುಂಬ ಆಪ್ತರು. ಸ್ವಭಾವತಃ 
ಅತ್ಯಂತ ಸಾತ್ವಿಕರಾಗಿರುವ ಅವರು ಮೃದುಭಾಷಿ. ಆದರೂ ಹೇಳುವುದನ್ನು ಗಟ್ಟಿಯಾಗಿ 
ಛಾಪಿಸಬಲ್ಲ ಗುಣ ಆ ಮಾತುಗಳಿಗಿವೆ . ದೊಡ್ಡ ದೊಡ್ಡ ಆದರ್ಶಗಳನ್ನೇನೂ ಅವರ 
ಬರಹಗಳು ತೋರ್ಪಡಿಸಿಕೊಳ್ಳುವುದಿಲ್ಲ. ಆದರೆ ವಾಸ್ತವದಲ್ಲಿ ಅಂತಿಮವಾಗಿ ನಾವು 
ನೀವು ಎಲ್ಲರೂ ಜೀವಪರವಾಗಿ ಬದುಕಬೇಕೆಂಬುದನ್ನು ಮಾತ್ರ ಅವು ನಿರೂಪಿಸುತ್ತವೆ. 

- ಸಾಮಾನ್ಯವಾಗಿ ಬರಹಗಾರರು ತಮ್ಮದೇ ಕೃತಿಯನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ 
ನೋಡುವುದು ಬಹಳ ವಿರಳ. ' ಹೆತ್ತವರಿಗೆ ಹೆಗ್ಗಣ ಮುದ್ದು' ಎಂಬಂತೆ ಅನೇಕರಿಗೆ 

ಎ. ಪಿ. ಮಾಲತಿ / ೧೬ 


ತಾವು ಬರೆದುದೆಲ್ಲ ಶ್ರೇಷ್ಠ; ಇತರರು ಅದನ್ನು ಮೆಚ್ಚಿ ಮಾತನಾಡಿದರೆ ಮಾತ್ರ ಸಂತೋಷ. 
ಆದರೆ ಮಾಲತಿಯವರು ಆ ಜಾಯಮಾನದವರಲ್ಲ. ಬರೆದ ಬಳಿಕ ತಾನು ಬರೆದುದನ್ನು 
ಒಂದು ದೂರದಲ್ಲಿ ನಿಂತು ಆಲೋಚನೆಗೆ ಒಳಪಡಿಸುವ ವಿಮರ್ಶಾ ದೃಷ್ಟಿ ಅವರಲ್ಲಿದೆ. 
ಅದು ಅವರನ್ನು ತಿದ್ದಿಕೊಳ್ಳಲು ಸಹಾಯ ಮಾಡಿದೆ. ಇತರರ ಅಭಿಪ್ರಾಯಕ್ಕೆ ಬೆಲೆ 
ಕೊಡುವ ಜೊತೆಗೆ ತಮ್ಮ ಬರಹದ ಬಗೆಗಿನ ವಿಮರ್ಶೆಯನ್ನು , ಅದು ಹೊಗಳಿಕೆಯೇ 
ಇರಲಿ , ಟೀಕೆಯೇ ಇರಲಿ ನಿರ್ಲಿಪ್ತವಾಗಿ ಸ್ವೀಕರಿಸಲು ಅವರಿಗೆ ಸಾಧ್ಯವಾಗಿದೆ. ಒಂದು 
ಕೃತಿ ಪ್ರಕಟವಾಗುವವರೆಗೆ ಅದು ಬರೆದವರದ್ದು; ಪ್ರಕಟವಾದ ನಂತರ ಅದು ಓದುಗರದ್ದು. 
ಮಾಲತಿಯವರ ಎಲ್ಲ ಬಗೆಯ ಬರಹಗಳನ್ನು ನಾಡಿನಾದ್ಯಂತದ ಪತ್ರಿಕೆಗಳು ಪ್ರಕಟಿಸಿ, 
ಅಕಾಶವಾಣಿ ಕೇಂದ್ರವು ಪ್ರಸಾರ ಮಾಡಿ, ಗೌರವಿಸಿವೆ; ಕನ್ನಡದ ಓದುಗರಿಗೆ ಅವರನ್ನು 
ಪರಿಚಯಿಸಿವೆ. ಅದರಲ್ಲೂ ಅವರ ಹೆಚ್ಚಿನ ಕೃತಿಗಳನ್ನು ಪ್ರಕಟಿಸಿದ ಮೈಸೂರಿನ 
ಗೀತಾ ಬುಕ್ ಹೌಸ್, ಧಾರವಾಡದ ಸಮಾಜ ಪುಸ್ತಕಾಲಯ , ಮೈಸೂರಿನ ಡಿ. ವಿ .ಕೆ. 
ಮೂರ್ತಿ, ಪುತ್ತೂರಿನ ಕನ್ನಡ ಸಂಘ, ಬೆಂಗಳೂರಿನ ಹೇಮಂತ ಸಾಹಿತ್ಯ ಪ್ರಕಾಶನ 
ಮೊದಲಾದ ಪ್ರಕಾಶನ ಸಂಸ್ಥೆ ಮತ್ತು ವ್ಯಕ್ತಿಗಳು ಕನ್ನಡದ ಓರ್ವ ಮಹತ್ವದ ಲೇಖಕಿಯನ್ನು 
ನಾಡು ಗುರುತಿಸುವಂತೆ ಮಾಡಿವೆ. 
- ಓರ್ವ ಗೃಹಿಣಿಯಾಗಿದ್ದುಕೊಂಡು ಕೌಟುಂಬಿಕ ಜವಾಬ್ದಾರಿಗಳ ಜೊತೆಗೆ ಸಾಹಿತ್ಯಕ 
ಹೊಣೆಗಾರಿಕೆಯನ್ನೂ ಸಮರ್ಥವಾಗಿ ನಿಭಾಯಿಸಲು ಅವರ ಸಹನೆಯ ಸ್ವಭಾವವೇ 
ಕಾರಣ. ಲೇಖಕಿಯಾಗಿ ನಾಡಿನಾದ್ಯಂತದ ಹಿರಿಯ -ಕಿರಿಯ ಲೇಖಕಿಯರ ಪರಿಚಯ , 
ಸಮಕಾಲೀನ ಲೇಖಕಿಯರೊಂದಿಗೆ ಒಡನಾಟ, ಪತ್ರ ಗೆಳತಿಯರು, ಅಭಿಮಾನಿ ಓದುಗ 
ಬಳಗ, ಸಾಹಿತ್ಯ ವೇದಿಕೆಗಳಲ್ಲಿ ಮಾತಿನ ಅವಕಾಶಗಳು ಮಾಲತಿಯವರನ್ನು ಇಂದಿಗೂ 
ಚೈತನ್ಯಶೀಲರನ್ನಾಗಿ ಇರಿಸಿದೆ. 

ಸಾಹಿತ್ಯಕ್ಕೆ ಸಾಮಾಜಿಕ ಬದ್ಧತೆ ಇದೆ 
“ನಿರಂತರವಾದ ಓದು ಅರಿವಿನ ಪರಿಧಿಯನ್ನು ವಿಸ್ತರಿಸುವುದರ ಜೊತೆಗೆ ಪುಸ್ತಕ 
ಪ್ರೀತಿಯನ್ನೂ ಬೆಳೆಸುತ್ತದೆ' ಇದು ಮಾಲತಿಯವರ ಸ್ವಾನುಭವದ ಮಾತು . ಅಂತೆಯೇ 
ಓದಿನ ಅಭಿರುಚಿಯನ್ನು ಅವರು ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಂಡಿದ್ದಾರೆ. ಈ ಓದು 
ಬರವಣಿಗೆಯಲ್ಲಿ ಅವರನ್ನು ಅನನ್ಯವೆನಿಸುವ ರೀತಿಯಲ್ಲಿ ಬೆಳೆಸಿದೆ. ಸಾಹಿತಿ ಬರೆದುದೆಲ್ಲವೂ 
ಸಮಾಜವನ್ನು ಪ್ರಭಾವಿಸುತ್ತದೆ ಮತ್ತು ಪ್ರಭಾವಿಸಬೇಕು ಎಂದು ತಿಳಿದವರು ಅವರಲ್ಲ. 
ಅಲ್ಲದೆ, ಅಭಿವ್ಯಕ್ತಿ ಸ್ವಾತಂತ್ರ ಇದೆ ಎಂದ ಮಾತ್ರಕ್ಕೆ ನಾನು ಏನು ಬರೆದರೂ ನಡೆಯುತ್ತದೆ' 
ಎಂದು ಭಾವಿಸದೆ ' ಸಾಹಿತ್ಯಕ್ಕೆ ಸಾಮಾಜಿಕ ಬದ್ಧತೆ ಇದೆ' ಎಂದು ಬಲವಾಗಿ ನಂಬಿರುವ 
ಮಾಲತಿಯವರು ಆ ಎಚ್ಚರವನ್ನು ತಮ್ಮ ಬರವಣಿಗೆಯ ಉದ್ದಕ್ಕೂ ಉಳಿಸಿಕೊಂಡು 
ಬಂದಿದ್ದಾರೆ. ತಮ್ಮ ಬರೆಹಗಳ ಮೂಲಕ ಅಪಾರ ಓದುಗರನ್ನು ಗಳಿಸಿರುವ ಲಾಭ 
ಮಾಲತಿಯವರಿಗಿದೆಯಾದರೂ ಅವರ ಬರಹಗಳು ಶೈಕ್ಷಣಿಕ ವಲಯವನ್ನು 
ಗಮನಾರ್ಹವಾಗಿ ಪ್ರವೇಶಿಸಲು ಸಾಧ್ಯವಾಗಿಲ್ಲ ( ಅವರ ದೇವ ಕಾದಂಬರಿಯನ್ನು 

ಎ. ಪಿ. ಮಾಲತಿ / ೧೭ 


ಹೊರತುಪಡಿಸಿ). ಗುಣಮಟ್ಟಕ್ಕೆ ಬೆಲೆಕೊಡದ , ಇಂದು ಸಾಹಿತ್ಯ ವಲಯವನ್ನೂ 
ಬಿಡದೆ ವ್ಯಾಪಿಸಿರುವ, ಕಾಡುತ್ತಿರುವ ರಾಜಕಾರಣವೇ ಇದಕ್ಕೆ ಕಾರಣ ಎನ್ನಬಹುದು. 

ಭಾಗ : ಎರಡು 

ಬರೆಹ 
ಮಾಲತಿಯವರ ಬರಹ ಲೋಕವನ್ನು ಇಣುಕಿದರೆ ನಮಗೆ ದೊರಕುವ ಅವರ 
ಈವರೆಗಿನ ಪ್ರಕಟಿತ ಕೃತಿಗಳು ೩೦ . ಅವುಗಳಲ್ಲಿ ಇಪ್ಪತ್ತು ಕಾದಂಬರಿಗಳು , ಎರಡು 
ಸಣ್ಣಕಥಾಸಂಕಲನಗಳು ಹಾಗೂ ಎಂಟು ಸಂಕೀರ್ಣ ಲೇಖನ ಕೃತಿಗಳು , ಎರಡು 
ಜೀವನಚರಿತ್ರೆಗಳು ( ಇದರಲ್ಲಿ ಒಂದು ಅಚ್ಚಿನಲ್ಲಿದೆ) ದೊರಕುತ್ತವೆ (ಪಟ್ಟಿಯನ್ನು ಪುಸ್ತಕದ 
ಕೊನೆಯಲ್ಲಿ ಕೊಟ್ಟಿದೆ). 


೨. ೧ ಮಾಲತಿಯವರ ಕಾದಂಬರಿ ಲೋಕ 
- ೧೯೭೩ರಿಂದ ೨೦೦೮ರ ನಡುವಿನ ೩೬ ವರ್ಷಗಳ ಅವಧಿಯಲ್ಲಿ ಮಾಲತಿಯವರ 
೨೦ ಕಾದಂಬರಿಗಳು ಪ್ರಕಟವಾಗಿವೆ. ಅರವತ್ತರ ದಶಕದಿಂದಲೇ ಬರವಣಿಗೆಯಲ್ಲಿ 
ತಮ್ಮನ್ನು ಗಂಭೀರವಾಗಿ ತೊಡಗಿಸಿಕೊಂಡಿರುವ ಮಾಲತಿಯವರ ಮೊದಲ ಪ್ರಕಟಿತ 
ಕೃತಿ ೧೯೭೩ರಲ್ಲಿ ಬಂದ ಅರ್ಧಾಂಗಿ ಎಂಬ ಕಾದಂಬರಿ. ಆದರೆ ವಾಸ್ತವವಾಗಿ 
೧೯೬೬ರ ಅವಧಿಯಲ್ಲಿ ಬರೆದ ಸೋಲಿನಲ್ಲಿ ಗೆಲುವು ಎಂಬುದು ಅವರ ಮೊದಲ 
ಕಾದಂಬರಿಯಾದರೂ ಅದು ಪುಸ್ತಕರೂಪದಲ್ಲಿ ಪ್ರಕಟಗೊಂಡಿಲ್ಲ. ವಿಷಮ ದಾಂಪತ್ಯ , 
ಕೌಟುಂಬಿಕ ಬಿಕ್ಕಟ್ಟುಗಳು , ಸಮಾಜದ ದೃಷ್ಟಿಯಲ್ಲಿ ನೈತಿಕವಲ್ಲದ ಸಂಬಂಧಗಳು , 
ಅದರಿಂದ ಹುಟ್ಟುವ ಮಕ್ಕಳು, ಹದಿವಯಸ್ಸಿನ ಮನಸ್ಸುಗಳು ಹಾದಿ ತಪ್ಪುವ ಹಂತಗಳು, 
ಎದುರಾಗುವ ಸಮಸ್ಯೆಗಳು, ಹೆತ್ತವರ ಪ್ರೀತಿಯಿಂದ ವಂಚಿತರಾಗುವ ಮಕ್ಕಳ ಬದುಕು, 
ಸಮಾಜಕ್ಕೆ ಕಂಟಕವಾಗಿರುವ ಜಾತಿ, ಅಸ್ಪೃಶ್ಯತೆ, ಮೂಢನಂಬಿಕೆಗಳು - ಹೀಗೆ 
ಮಾಲತಿಯವರ ಎಲ್ಲ ಕಾದಂಬರಿಗಳ ವಸ್ತು ಸಾಮಾಜಿಕವಾದುದು. 

ಮಾಲತಿಯವರ ಮೊದಲ ಕಾದಂಬರಿಗಳು 

( ಅರ್ಧಾಂಗಿ, ಆಘಾತ, ಅನಿಶ್ಚಯ ಮತ್ತು ಅತೃಪೆ) 
ಮಾಲತಿಯವರ ಕಾದಂಬರಿಗಳಲ್ಲಿ ಎದ್ದುಕಾಣುವುದು ಮನಃಶಾಸ್ತ್ರೀಯ ನೆಲೆಯ 
ಚಿಂತನಾ ಕ್ರಮ . ಅವರ ಅರ್ಧಾಂಗಿ, ಆಘಾತ, ಅನಿಶ್ವಯ , ಅತೃಪ್ತ ಕಾದಂಬರಿಗಳು 
ಇದಕ್ಕೆ ನಿದರ್ಶನಗಳಾಗಿವೆ. ಅವರ ಅರ್ಧಾಂಗಿ ಕಾದಂಬರಿಯಲ್ಲಿ ತಾಯಿ ಮತ್ತು 
ಮಗಳ ಎರಡು ತಲೆಮಾರುಗಳು ವಿವಾಹ, ಪತಿ, ವೈವಾಹಿಕ ಬದುಕಿನ ಕುರಿತು ಹೊಂದಿರುವ 
ಸಂಪೂರ್ಣ ವಿರುದ್ದ ಧೋರಣೆಗಳು ಮತ್ತು ವರ್ತನೆಯನ್ನು ವಿಶ್ಲೇಷಿಸಲಾಗಿದೆ. 
ಆಧುನಿಕತೆಯ ಫಲವಾದ ಸ್ವಾತಂತ್ರವನ್ನು ಸ್ವಚ್ಛಂದಕ್ಕೆ ಬಳಸಿಕೊಳ್ಳುವ ಕುರಿತು 
ಮಾಲತಿಯವರಿಗಿರುವ ಅಸಮಾಧಾನ ಈ ಕಾದಂಬರಿಯಲ್ಲಿ ವ್ಯಕ್ತವಾಗುತ್ತದೆ. ಸಂಗಾತಿಗೆ 


ಎ. ಪಿ. ಮಾಲತಿ / ೧೮ 


ನಿಷ್ಠವಾಗಿರಲು ಬಯಸುವ ಮನಸ್ಸು ಹೆಣ್ಣಿನದಾಗಿರಲಿ, ಗಂಡಿನದಾಗಿರಲಿ ಅದು 
ಅನುಭವಿಸುವ ಒಂಟಿತನ ,ನೋವುಸಮಾನವಾದುದು ಎಂಬುದನ್ನು ಈ ಕಾದಂಬರಿಯ 
ಕಾವೇರಿ ಮತ್ತು ಉಮೇಶರ ಪಾತ್ರಗಳಲ್ಲಿ ಕಾಣಬಹುದಾಗಿದೆ. ಕಾರಂತರ ಕಾದಂಬರಿಗಳಲ್ಲಿ 
ಕಂಡುಬರುವ ಗಂಡು - ಹೆಣ್ಣುಗಳ ಮೈಮನಸ್ಸುಗಳ ಸಾಮರಸ್ಯದ ಅವಶ್ಯಕತೆಯನ್ನು 
( ಶಿವರಾಮ ಕಾರಂತರ ಕಾದಂಬರಿಗಳ ಓದಿನ ಪ್ರಭಾವವೋ ಏನೋ ) ಮಾಲತಿಯವರ 
ಕತೆಗಳೂ ಎತ್ತಿಹೇಳುತ್ತವೆ. 
- ೧೯೭೫ರಲ್ಲಿ ಪುಸ್ತಕರೂಪದಲ್ಲಿ ಪ್ರಕಟವಾದ ಆಘಾತ ಕಾದಂಬರಿಯು ೨೦೧೦ರಲ್ಲಿ 
ಎರಡನೆಯ ಮುದ್ರಣವನ್ನು ಕಂಡಿದೆ. ಇದಕ್ಕೂ ಮೊದಲು ವಾರದ ಧಾರಾವಾಹಿಯಾಗಿ 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಈ ಕಾದಂಬರಿಯಲ್ಲಿ ಅಪಘಾತದಲ್ಲಿ 
ಮಡದಿ ಮಡಿದ ಕಾರಣದಿಂದ ಶಿವಮೂರ್ತಿ ಎರಡನೆಯ ಮದುವೆಯಾಗುತ್ತಾನೆ. 
ಎರಡನೆಯ ಮಡದಿಯಾಗಿ ಬಂದವಳು ಆಶಾ, ಅವಳ ಹಿನ್ನೆಲೆ ಕೂಡ ವಿಶೇಷವಾದುದು. 
ಆಶಾಳ ತಾಯಿ ತನ್ನ ಪತಿಯ ಮರಣಾನಂತರ ಆಗಿನ್ನೂ ಎಳೆಯ ಕೂಸಾಗಿದ್ದ 
ಆಶಾಳನ್ನು ತೊರೆದು ತಾನು ಪ್ರೇಮಿಸಿದ ವ್ಯಕ್ತಿಯ ಜೊತೆ ಹೊರಟು ಹೋಗುತ್ತಾಳೆ. 
ತನ್ನ ಸೋದರಮಾವನ ಆಶ್ರಯದಲ್ಲಿ ಬೆಳೆಯುವ ಆಶಾ ತನ್ನ ತಾಯಿಯ ಚಾರಿತ್ರದ 
ನೆಪದಿಂದ ಮಾವನ ಹೆಂಡತಿಯಿಂದ ಅಗಾಗ ಅವಹೇಳನಕ್ಕೆ ಒಳಗಾಗುತ್ತಾಳೆ. ಮದುವೆಯ 
ನಂತರ ಆಕೆ ಈ ಹಂಗಿನಿಂದ ಹೊರಬರುತ್ತಾಳೆ. ನಗರದಿಂದ ಹಳ್ಳಿಯ ಗಂಡನ ಮನೆಗೆ 
ಬರಬೇಕಾಗುತ್ತದೆ. ಆದರೂ ಆಕೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾಳೆ. 
ಒಬ್ಬ ಹರಯದ ಹೆಣ್ಣು ತನ್ನ ಪತಿಯಿಂದ ಸಹಜವಾಗಿ ಅಪೇಕ್ಷಿಸಬಹುದಾದದ್ದನ್ನೇ 
ಆಕೆ ತನ್ನ ಪತಿಯಿಂದ ಬಯಸುತ್ತಾಳೆ . ಆದರೆ ಹೆಜ್ಜೆಹೆಜ್ಜೆಗೂ ಪತಿ ಮತ್ತು ಆತನ 
ಮನೆಯವರು , ಕೆಲಸದ ಆಳು - ಹೆಣ್ಣಾಳುಗಳು ಎಲ್ಲರೂ ಗತಿಸಿದ ಅವನ ಮೊದಲ 
ಮಡದಿ ಕಾಂತಿಯನ್ನು ಪದೇ ಪದೇ ನೆನಪಿಸಿಕೊಂಡು ಆಶಾಳೊಂದಿಗೆ ಅವಳನ್ನು 
ತುಲನೆ ಮಾಡುತ್ತ, ಕಾಂತಿಯನ್ನೇ ಹೊಗಳುತ್ತ ಆಶಾಳ ನೆಮ್ಮದಿ ಕೆಡಿಸುತ್ತಾರೆ. 

ಪತಿ ಶಿವಮೂರ್ತಿಉದ್ಯೋಗದ ನೆಪದಲ್ಲಿ ಮನೆಯಿಂದ, ಹೊಸ ಮಡದಿಯಿಂದ 
ದೂರವೇ ಉಳಿಯುತ್ತಾನೆ. ವಾರಕ್ಕೊಮ್ಮೆ ಮನೆಗೆ ಬಂದರೂ ಆಶಾಳ ಎದುರಿನಲ್ಲೂ 
ಕಾಂತಿಯನ್ನೇ ನೆನಪಿಸಿಕೊಂಡು ಕೊರಗುತ್ತ ಕಾಲಕಳೆಯುತ್ತಾನೆ. ಹೀಗೆ ಆತನಿಂದ 
ಯಾವುದೇ ರೀತಿಯಿಂದಲೂ ಪತಿಪ್ರೇಮ ದೊರಕದೆ ಮಾನಸಿಕವಾದ ಆಘಾತಕೊಳ್ಳ 
ಗಾಗುವ ಆಶಾಳಿಗೆ ಅನಿರೀಕ್ಷಿತ ಪ್ರಸಂಗದಲ್ಲಿ ಭೇಟಿಯಾಗುವ ಲೋಹಿತಾಕ್ಷ ಆಧಾರವೆನಿಸು 
ತ್ತಾನೆ. ಆದರೆ ಯಾವ ನಿರ್ಬಂಧಗಳನ್ನೂ ಒಪ್ಪಿಕೊಳ್ಳದ, ಸ್ವಚ್ಛಂದ ಪ್ರವೃತ್ತಿಯ ಅವನಿಗೆ 
ಆಶಾ, ವಂಡ್ಡೆಯಂತಹ ಕುಗ್ರಾಮ ವಾಸದ ಅವನ ಬದುಕಿನ ಖಾಲಿತನವನ್ನು ಕಳೆಯಬಲ್ಲ 
ಒಂದು ವಸ್ತು ಮಾತ್ರವಾಗುತ್ತಾಳೆ. ತನಗೇ ತಿಳಿಯದಂತೆ ಪತಿಯಿಂದ ನಿರ್ಲಕ್ಷ 
ಕ್ಕೊಳಗಾಗುವ ಆಶಾ , ಲೋಹಿತಾಕ್ಷನಿಂದ ಆಕರ್ಷಿತಳಾಗುತ್ತಾಳೆ . ಕೊನೆಯ 
ಹಂತದವರೆಗೂ ಶಿವಮೂರ್ತಿಯ ಪ್ರೀತಿಯನ್ನೇ ನಿರೀಕ್ಷಿಸಿದರೂ ಕೊನೆಗೆ 
ಲೋಹಿತಾಕ್ಷನೊಂದಿಗೆ ಬದುಕು ಕಟ್ಟಿಕೊಳ್ಳಲು ಬಯಸಿ ಅವನೊಂದಿಗೆ ಹೊರಡಲು 

ಎ. ಪಿ. ಮಾಲತಿ / ೧೯ 


ಅನುವಾಗುತ್ತಾಳೆ. ಆದರೆ ಇಂತಹ ಜವಾಬ್ದಾರಿಯನ್ನು ಹೊರಲು ತಯಾರಿಲ್ಲದ 
ಲೋಹಿತಾಕ್ಷ ಅವಳನ್ನು ವಂಚಿಸಿ ದೂರಹೋಗುತ್ತಾನೆ. ಈ ಸಮಯದಲ್ಲೇ 
ಗರ್ಭಿಣಿಯಾಗುವ ಆಶಾಳ ತಾಯ್ತನವೇ ಎಲ್ಲರ ಸಂಶಯ , ನಿಂದನೆ, ಕಡೆಗಣ್ಣಿಗೆ 
ಗುರಿಯಾಗುತ್ತದೆ. ಶಿವಮೂರ್ತಿ ಅವಳನ್ನು ತ್ಯಜಿಸುವ ನಿರ್ಧಾರ ಕೈಗೊಳ್ಳುತ್ತಾನೆ. 
- ಆಶಾ ಇದರಿಂದ ಮಾನಸಿಕ ಆಘಾತಕ್ಕೆ ಒಳಗಾಗುವುದರ ಜೊತೆಗೆ, ವಿಷಯ 
ತಿಳಿದ ಎಲ್ಲರಿಂದ ತಿರಸ್ಕಾರವನ್ನೂ ಎದುರಿಸಬೇಕಾಗುತ್ತದೆ. ಕಾದಂಬರಿಯ ವಸ್ತು 
ಸ್ತ್ರೀಸಂವೇದನೆಯುಳ್ಳದ್ದಾದರೂ , ಸಾಂಪ್ರದಾಯಿಕ ಆವರಣದ ಚಿತ್ರಣ ಇಲ್ಲಿ ಮುಖ್ಯವಾಗಿದೆ. 
ಏಕೆಂದರೆ ಆಶಾಳ ಪಾತ್ರಕ್ಕೆ ಸಮಾನಾಂತರವಾಗಿ ಕಾಣಿಸಿಕೊಳ್ಳುವ ಪಾತ್ರ ಈಶ್ವರಿಯದ್ದು. 
ಅಣ್ಣನಂತೆಯೇ ಅದೇ ಅಪಘಾತದಲ್ಲಿ ಪತಿಯನ್ನು ಕಳೆದುಕೊಂಡ ಈಶ್ವರಿ ತನ್ನ 
ಗಂಡನ ಮನೆಯಲ್ಲಿ ಗಾಣದೆತ್ತಿನಂತೆ ಗೇಯುತ್ತಾಳೆ. ಆಕೆಯ ಅಂತರಂಗ ಇಲ್ಲಿ 
ಪ್ರಕಟವಾಗುವುದಿಲ್ಲ. ಶಿವಮೂರ್ತಿಗಿರುವಂತೆ ಆಕೆಗೆ ಮರುಮದುವೆಯ ಅವಕಾಶವಿಲ್ಲ. 
ಆಧ್ಯಾತ್ಮದಿಂದ ಮಾನಸಿಕ ದೃಢತೆಯನ್ನು ಪಡೆದಂತೆ ಕಾಣಿಸುವ ಈಶ್ವರಿಯ ಪಾತ್ರ 
ಗಟ್ಟಿತನವುಳ್ಳದ್ದಾದರೂ 'ಗಂಜೀಯ ಕುಡಿದರೂ ಗಂಡನ ಮನೆಲೇಸು' ಎಂಬ 
ಮನೋಧರ್ಮ ಅದರದ್ದು . ತವರಿನಲ್ಲಿ ಬೇಕಾದಷ್ಟು ಅನುಕೂಲವಿದ್ದರೂ ಗಂಡನ 
ಮನೆಯಲ್ಲೇ ಆಳಿನಂತೆ ಅವಳು ದುಡಿಯುವುದಕ್ಕೆ ಈ ಸಾಂಪ್ರದಾಯಿಕ ನಿಲುವಲ್ಲದೆ 
ಬೇರೆ ಯಾವ ಕಾರಣಗಳೂ ಕಾದಂಬರಿಯಲ್ಲಿಗೋಚರಿಸುವುದಿಲ್ಲ. ಆಗಾಗ ತವರಿಗೆ 
ಬರುತ್ತ, ಅತ್ತಿಗೆ ಆಶಾಳಿಗೆ ಮನೋಧೈರ್ಯವನ್ನು ತುಂಬುವ ಈಶ್ವರಿಯ ಮೂಲಕ 
ಆಶಾಳ ಮನಸ್ಸಿನ ಅಸ್ವಸ್ಥತೆಗೆ ಕಾರಣಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ಲೇಖಕಿ ತೆರೆದಿಟ್ಟಿದ್ದಾರೆ. 
ಕಾದಂಬರಿಯ ಕೊನೆಯ ಹಂತದಲ್ಲಿ ಆಶಾ ಶಿವಮೂರ್ತಿಯನ್ನು ಹುಡುಕಿ ಅವನು 
ಉದ್ಯೋಗ ಮಾಡುವ ಊರಿಗೆ ಹೋದಾಗ ಅವನು ವಿವಾಹೇತರ ಸಂಬಂಧವನ್ನು 
ಇರಿಸಿಕೊಂಡಿರುವ ವಿಚಾರ ಅವಳಿಗೆ ಅನಿರೀಕ್ಷಿತವಾಗಿ ತಿಳಿದುಬರುತ್ತದೆ. ಈ ಪ್ರಸಂಗವನ್ನು 
ಕಾದಂಬರಿಕಾರ್ತಿ ಬೇಕೆಂದೇ ತಂದಿರುವಂತೆ ಕಾಣುತ್ತದೆ . ಏಕೆಂದರೆ ಗಂಡಿನ ವಿವಾಹಬಾಹಿರ 
ಸಂಬಂಧಗಳನ್ನು ಸಕಾರಣವಾಗಿಲ್ಲದಿದ್ದಾಗಲೂ ಕ್ಷಮಿಸುವ ನಮ್ಮ ಸಮಾಜ ಹೆಣ್ಣಿನ 
ವಿಷಯದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುವುದನ್ನು ಲೇಖಕಿ ಇಲ್ಲಿ ಬೊಟ್ಟು 
ಮಾದಿ ತೋರುತ್ತಿರುವಂತೆ ಕಾಣಿಸುತ್ತದೆ. ಇಂತಹ ಶಿವಮೂರ್ತಿ ಅಂತೂ ಕೊನೆಗೆ 
ಆಶಾಳನ್ನು ಕ್ಷಮಿಸಿ ಸ್ವೀಕರಿಸುವಲ್ಲಿಗೆ ಕಾದಂಬರಿಯನ್ನು ಸುಖಾಂತಗೊಳ್ಳುತ್ತದೆ. 
- ಮಾಲತಿಯವರು ಕನ್ನಡದ ಸೃಜನಶೀಲ ಲೇಖಕಿಯಾಗಿ ಬೆಳೆಯಲು ಅನೇಕರು 
ನಾನಾ ಬಗೆಯಲ್ಲಿ ಕಾರಣರಾಗಿದ್ದಾರೆ. ಅವರಲ್ಲಿ ಹಲವರನ್ನು ಮಾಲತಿಯವರು 
ಎಂದೆಂದಿಗೂ ಮರೆಯುವುದಿಲ್ಲ. ಅವರಲ್ಲಿ ಕನ್ನಡದ ಹೆಮ್ಮೆಯ ಸಾಹಿತಿಗಳಾದ 
ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ನಿರಂಜನ, ವಿಜ್ಞಾನ ಲೇಖಕರಾದ ಬಿ. ಟಿ. 
ನಾರಾಯಣರಾಯರು, ಲೇಖಕಿ ತುಳಸಿ ವೇಣುಗೋಪಾಲ್, ಸಾಹಿತ್ಯಪ್ರೇಮಿ 
ಎ . ಆರ್.ಕೆ. ಹೆಬ್ಬಾರರು ಮುಖ್ಯರು. 
- ಮಾಲತಿಯವರ ' ಅನಿಶ್ಚಯ ' ಕಾದಂಬರಿ ಎರಡು ಪ್ರಶಸ್ತಿಗಳನ್ನು ಪಡೆದಾಗ ಆಗ 

ಎ. ಪಿ. ಮಾಲತಿ / ೨೦ 


ಸಿಂಡಿಕೇಟ್ ಬ್ಯಾಂಕ್‌ನ ಮೆನೇಜರ್ ಆಗಿದ್ದ ಎ.ಆರ್.ಕೆ. ಹೆಬ್ಬಾರರು ಮಾಲತಿಯವರನ್ನು 
ಬ್ಯಾಂಕ್‌ನ ರಿಕ್ರಿಯೇಶನ್‌ ಕ್ಲಬ್‌ನ ವತಿಯಿಂದ ದಂಪತಿಗಳನ್ನು ಸನ್ಮಾನಿಸಿ ತಮ್ಮ ಅಭಿಮಾನ 
ವ್ಯಕ್ತಪಡಿಸಿದ್ದರು . ಇವರು ಖ್ಯಾತ ಲೇಖಕಿ ವೈದೇಹಿಯವರ ಎರಡನೇ ಅಣ್ಣ; 
ಮಾಲತಿಯವರನ್ನೂ ತನ್ನ ತಂಗಿಯಂತೆಯೇ ಎಂದು ಭಾವಿಸಿದ ಸಹೃದಯಿ . ಹೀಗೆ 
ತೊಡಗಿದ ಅವರ ಸ್ನೇಹಸಂಬಂಧ ಮುಂದೆ ಆಗಾಗ ನಡೆಯುತ್ತಿದ್ದ ಭೇಟಿಯಲ್ಲಿ 
ಮುಂದುವರಿಯಿತು. ಗೋವಿಂದ ಭಟ್ಟರಿಗೆ ಬರೆಯುತ್ತಿದ್ದ ಪತ್ರಗಳಲ್ಲಿ ಹೆಚ್ಚಾಗಿ ಅವರು 
ವಿಚಾರಿಸುತ್ತಿದ್ದುದು ಮಾಲತಿಯವರ ಬರವಣಿಗೆಯ ಬಗ್ಗೆ, “ ಪುತ್ತೂರು ನಮಗೆ 
ಅನೇಕ ಸ್ನೇಹಿತರನ್ನು ಕೊಟ್ಟಿದೆ. ಅದರಲ್ಲೂ ನಿಮ್ಮಂತಹ ಸಾಹಿತ್ಯಪ್ರಿಯ ದಂಪತಿಗಳು 
ನಮ್ಮ ಸ್ನೇಹಿತರು ಎನ್ನಲು ಹೆಮ್ಮೆಯಾಗುತ್ತದೆ ” ಎಂದು ಅಭಿಮಾನದಿಂದ ಹೇಳುತ್ತಿದ್ದ 
ಅವರು ಮಾಲತಿಯವರ ಕುಟುಂಬಕ್ಕೆ ಮುಂದೆ ತುಂಬ ಆಪ್ತರಾದರು. “ ವೈದೇಹಿಯಂತೆ 
ಮಾಲತಿಯವರ ಮನೆ ನನಗೆ ತಂಗಿ ಮನೆ ಇದ್ದಂತೆ. ನನ್ನ ತಂಗಿ ಮನೆಗೆ ಹೇಳಿಕೆ 
ಉಪಚಾರ ಎಂಥದ್ದೂ ಬೇಡ” ಎನ್ನುತ್ತಿದ್ದ ಅವರು ಪುತ್ತೂರನ್ನು ದಾಟಿ ಸಾಗುವ 
ತಮ್ಮ ಪ್ರತೀ ಪ್ರಯಾಣದಲ್ಲೂ ಅವರು ಮಾಲತಿಯವರ ಮನೆಗೆ ಭೇಟಿ ಕೊಡದೆ, 
ಇದ್ದದ್ದನ್ನು ಉಣ್ಣದೆ ಹೋದವರಲ್ಲ . 
- ೧೯೭೮ರಲ್ಲಿ ಪ್ರಕಟವಾದ ಮಾಲತಿಯವರ ಅನಿಶ್ವಯ ಕಾದಂಬರಿಯು ೨೦೦೭ರಲ್ಲಿ 
ಎರಡನೆಯ ಮುದ್ರಣವನ್ನು ಕಂಡಿದೆ. ೧೯೭೮ನೆಯ ಸಾಲಿನಲ್ಲಿ ಕನ್ನಡ ಸಾಹಿತ್ಯ 
ಪರಿಷತ್‌ನ ಅತ್ಯುತ್ತಮ ಮಹಿಳಾ ಕಾದಂಬರಿ ಬಹುಮಾನ ಹಾಗೂ ತಮ್ಮನರಾವ್ 
ಅಮ್ಮಿನಭಾವಿ ಸ್ಮಾರಕ ಗ್ರಂಥ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನಗಳನ್ನು ಈ ಕಾದಂಬರಿ 
ಗಳಿಸಿದೆ. ಸಾಕಷ್ಟು ವಿದ್ಯಾವಂತ ಸದಾಶಿವ ತನಗೆ ಬೇಕಾದದ್ದು ಏನು ಮತ್ತು ಎಷ್ಟು 
ಎಂಬುದನ್ನೇ ನಿರ್ಧರಿಸಲಾರದ ಮನಸ್ಥಿತಿಯ ವಿಲಕ್ಷಣ ವ್ಯಕ್ತಿ. ಒಮ್ಮೆ ಕೃಷಿ, ಇನ್ನೊಮ್ಮೆ 
ಬೇರೆ ಉದ್ಯೋಗವನ್ನು ಅರಸಿಕೊಂಡು ಹೊರಡುವ ಆತನಿಗೆ ಎಲ್ಲೂ ದೃಢವಾಗಿ 
ನೆಲೆಯೂರಲಾಗುವುದಿಲ್ಲ. ಅತ್ಯಂತ ಆಸ್ಥೆಯಿಂದ ಚಿಗುರಿಸಿದ ಸಂಪಿಗೆವನದ ಆಸ್ತಿ 
ಕೈಗೆ ಬರುವಂತೆ ಬೆಳೆಯುವ ಹೊತ್ತಿಗೆ ಅಣ್ಣತಮ್ಮಂದಿರ ನಡುವೆ ಮಾತ್ಸರ್ಯದಿಂದ 
ದ್ವೇಷ ಹುಟ್ಟುತ್ತದೆ. ಕೂಡಲೇ ಆ ಆಸ್ತಿಯನ್ನು ಮಾರಿ ಸದಾಶಿವ ಊರು ಬಿಡುತ್ತಾನೆ. 
ನಗರಕ್ಕೆ ಹೋಗಿ ಒಳ್ಳೆಯ ಉದ್ಯೋಗ ಪಡೆದು ಹೆಸರು, ಹಣ ಎಲ್ಲ ಮಾಡಿದರೂ 
ಏನೋ ಹೇಳಲಾರದ ಅತೃಪ್ತಿ ಅವನನ್ನು ಕಾಡುತ್ತದೆ. ಆ ಉದ್ಯೋಗವನ್ನೂ ತ್ಯಜಿಸಿ 
ಮತ್ತೆ ಕೈಯಲ್ಲಿನ ಹಣದಿಂದ ಇನ್ನೆಲ್ಲೋ ಜಾಗ ಖರೀದಿಸಿ ಮತ್ತೆ ಮೊದಲಿನಿಂದ 
ಕೃಷಿಗೆ ತೊಡಗುತ್ತಾನೆ. ತಾನು ರೂಪಿಸಿದ ಸಂಪಿಗೆವನ ಸ್ವರ್ಗದಂತೆ ಕಂಡು ಅದು 
ತನ್ನ ಕೈಬಿಟ್ಟು ಇನ್ನಾರದೋ ಕೈಗೆ ಹೋದುದಕ್ಕೆ ಕೊರಗುತ್ತಾನೆ. ತನ್ನ ಅನಿಶ್ಚಿತ 
ಮನಸ್ಥಿತಿಯಿಂದಾಗಿ ಅವನು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳೂ ತಪ್ಪಾಗುತ್ತ 
ಹೋಗುತ್ತವೆ. ಅವನ ಎಲ್ಲ ನಿರ್ಧಾರಗಳಲ್ಲೂ ಅವನ ನೆರಳಾಗಿ ಇದ್ದ ಮಡದಿಯೂ 
ಕೊನೆಗೆ ರೋಸಿ, ಅವನನ್ನು ಬಿಟ್ಟು ಪಟ್ಟಣದಲ್ಲಿರುವ ಮಗನನ್ನು ಸೇರುತ್ತಾಳೆ. ಕೌಟುಂಬಿಕ 
ವಿಘಟನೆ, ಅದು ಸಹೋದರರಲ್ಲಿ ಹುಟ್ಟುಹಾಕುವ ಮಾನಸಿಕ ಅಂತರ , ಮತ್ಸರವನ್ನು 

ಎ.ಪಿ. ಮಾಲತಿ / ೨೧ 


ಕಾದಂಬರಿ ನಿರೂಪಿಸುತ್ತದೆ. ಅನಿಶ್ಚಿತವಾದ ಮನಸ್ಸು, ಆ ಮನಸ್ಸಿನಲ್ಲಿ ಬೆಳೆಸಿಕೊಂಡ 
ಅತೃಪ್ತಿ, ಮುಂದೆ ಸದಾಶಿವ ಮತ್ತು ಅದು ಅವನ ಬದುಕನ್ನೇ ಹೇಗೆ ಬಲಿ ತೆಗೆದುಕೊಳ್ಳುತ್ತದೆ 
ಎಂಬುದು ಈ ಕಾದಂಬರಿಯ ವಸ್ತು. 

ಕನ್ನಡದ ಪ್ರಸಿದ್ಧ ವಾರಪತ್ರಿಕೆ ಪ್ರಜಾಮತದಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದ 
“ ಅತೃಪ್ತ' ಕಾದಂಬರಿಯು ೧೯೭೮ರಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು. ಈ 
ಕಾದಂಬರಿಯ ನಾಯಕಿ ಉಮಾ ವೈವಾಹಿಕ ಬದುಕಿಗೆ ಇನ್ನೂ ಮಾನಸಿಕವಾಗಿ 
ಅನುವಾಗದ ಸ್ಥಿತಿಯಲ್ಲಿರುವಾಗ ಹಸೆಮಣೆಯನ್ನೇರಬೇಕಾಗಿ ಬರುತ್ತದೆ. ಪತಿಯೊಂದಿಗಿನ 
ಅಸಹಜ ನಡವಳಿಕೆಯಿಂದಾಗಿ ಅವಳ ವಿವಾಹಜೀವನ ಛಿದ್ರಗೊಳ್ಳುತ್ತದೆ. ಕಾಲಾಂತರದಲ್ಲಿ 
ಅವಳ ಮನಸ್ಸು ಗಂಡನ ಸಾಹಚರ್ಯದ ವಿಚಾರದಲ್ಲಿ ಪಕ್ವಗೊಳ್ಳುತ್ತದೆ. ಅವನನ್ನು 
ಅವಳು ಬಯಸುವ ಆ ವೇಳೆಗಾಗಲೇ ಅವಳ ಪತಿ ಬೇರೆ ಮದುವೆಯಾಗಿರುತ್ತಾನೆ. 
ಇಡೀ ಕಾದಂಬರಿಯು ಉಮಾಳ ಮಾನಸಿಕ ಸ್ಥಿತ್ಯಂತರದ ತಲ್ಲಣಗಳನ್ನು ಹಿಡಿದಿಟ್ಟಿದೆ. 
ಇಂದು ಈ ಕಾದಂಬರಿಯ ವಸ್ತು ಹಲವು ಆಯಾಮಗಳಲ್ಲಿ ಚಿತ್ರಿತವಾಗುವ ಸಾಧ್ಯತೆಗಳನ್ನು 
ಹೊಂದಿದೆಯಾದರೂ ಎಪ್ಪತ್ತರ ದಶಕದಲ್ಲಿ ಮಾಲತಿಯವರು ಇಂಥ ವಸ್ತುವನ್ನು 
ನಿರ್ವಹಿಸಿದ್ದು ಮಹತ್ವದ ವಿಚಾರವೆನಿಸುತ್ತದೆ. ಉಮಾಳ ಮನಸ್ಥಿತಿಯನ್ನು 
ಅರ್ಥೆಸಿಕೊಂಡು ಅವಳಿಗಾಗಿ ಕಾಯಬಹುದಾದ, ಅವಳ ಮಾನಸಿಕತೆಗೆ ಚಿಕಿತ್ಸೆ ಒದಗಿಸ 
ಬಹುದಾದ ಸಾಧ್ಯತೆಗಳಿದ್ದಾಗಲೂ ಗಂಡ ಸಂಜೀವ ಬೇರೆ ಮದುವೆಯಾಗಿಬಿಡುತ್ತಾನೆ. 
ಅವನ ಜಾಗದಲ್ಲಿ ಉಮಾ ಇದ್ದಿದ್ದರೆ, ಮೇಲಿನ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದಳೇ 
ಹೊರತು ಇನ್ನೊಂದು ಮದುವೆಯ ಯೋಚನೆಯನ್ನು ಮಾಡುತ್ತಿರಲಿಲ್ಲವೇನೋ . 
ಇದು ಸಮಾಜದ ಲಿಂಗ ತಾರತಮ್ಯದ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ . 

ಈ ಕಾದಂಬರಿಯ ಉಮಾ ಹಾಗೂ ಪುಷ್ಪವಲ್ಲಿಯ ಪಾತ್ರಗಳ ಮೂಲಕ ಒಂದೇ 
ವ್ಯಕ್ತಿತ್ವದ ಒಳ - ಹೊರ ಮುಖಗಳ ಹೊಯ್ದಾಟದ ಚಿತ್ರಣವನ್ನು ಒಳಗೊಂಡಿದೆ. ವ್ಯಕ್ತಿತ್ವದ 
ಒಂದು ಮುಖವು ವೈವಾಹಿಕ ಬದುಕನ್ನು ತಾನೇ ನಿರಾಕರಿಸಿದರೆ, ಸಮಾಜದ 
ಸೌಂದರ್ಯಮೀಮಾಂಸೆಯ ದೃಷ್ಟಿ ಇನ್ನೊಂದನ್ನು ನಿರಾಕರಿಸಿದೆ. ಜೊತೆಗೆ ವಿವಾಹದ 
ಕುರಿತಾಗಿ ಇರುವ ಸನಾತನವಾದ ಚಿಂತನಾಕ್ರಮದ ಮಿತಿಯ ಕುರಿತು ಕಾದಂಬರಿ 
ಮೂಲಭೂತ ಪ್ರಶ್ನೆಯನ್ನು ಎತ್ತುತ್ತದೆ. ಮಾಲತಿಯವರ ಸ್ತ್ರೀ ಸಮಾನತೆಯ ಮನಸ್ಸನ್ನು 
ಈ ಕಾದಂಬರಿಗಳು ಸ್ಪಷ್ಟಪಡಿಸುತ್ತವೆ. 


ಹೊಸಹೆಜ್ಜೆ ( ೧೯೭೯ ) : ಗಂಡು- ಹೆಣ್ಣನ್ನು ವಯೋಸಹಜವಾಗಿ ಕಾಡುವ ಆಕರ್ಷಣೆಯಿಂದ 
ಸಂಕಷ್ಟಕ್ಕೆ ಸಿಲುಕುವವರು ಇನ್ನಾರೋ , ಅವರನ್ನು ಸಮಾಜ ಸ್ವೀಕರಿಸುವುದಿಲ್ಲ. 
ಪ್ರತಿಷ್ಠಿತ ಮನೆತನದ ಶ್ರೀಹರಿಪ್ರಸಾದ ಮತ್ತು ಬಡ ಕುಟುಂಬದ ಗಣಪಿಯರ ನಡುವೆ 
ಮೂಡಿದ ಆಕರ್ಷಣೆಯ ಫಲವಾಗಿ ಹುಟ್ಟಿದ ಮಗು ಗಣೇಶ, ಮಹಾಭಾರತದ 
ಕುಂತಿಯ ಹಾಗೆ ವಿವಾಹಪೂರ್ವದಲ್ಲಿ ಹುಟ್ಟಿದ ತನ್ನ ಈ ಮಗುವನ್ನು ದೂರ 
ಮಾಡಿಕೊಳ್ಳುವ ಗಣಪಿ , ಮುಂದೆ ಬೇರೆ ಮದುವೆಯಾಗುತ್ತಾಳೆ. ಅದರಲ್ಲಿ ಅವಳಿಗೆ 

ಎ. ಪಿ. ಮಾಲತಿ | ೨೨ 


ಇಬ್ಬರು ಮಕ್ಕಳಾಗುತ್ತಾರೆ. ಸಮಾಜಕ್ಕೆ ಬೆದರಿ ಗಣೇಶನನ್ನು ಸಾಕುವವರು ಯಾರೂ 
ಇಲ್ಲದೆ, ಅನಾಥವಾಗಬೇಕಾಗಿ ಬಂದ ಸಮಯದಲ್ಲಿ ಅದನ್ನು ಸಾಕುವ ಹೊಣೆಯನ್ನು 
ಹೊತ್ತ ತಾಯಿಯೇ ಅಕ್ಕು . ಆಕೆ ಗಣಪಿಯ ಆಪ್ತ ಸ್ನೇಹಿತೆ. ಗಣೇಶನನ್ನು ಆಕೆ ತನ್ನ 
ಹೊಟ್ಟೆಯ ಮಗನಂತೆ ತನ್ನಿಬ್ಬರು ಮಕ್ಕಳ ಜೊತೆ ಸಾಕಿ ಬೆಳೆಸುತ್ತಾಳೆ. ಅವಳ ಅನಿರೀಕ್ಷಿತ 
ಮರಣದ ಬಳಿಕ ( ಸಾಕು) ತಂದೆ ಕೃಷ್ಣಯ್ಯ ಮರುಮದುವೆಯಾಗುತ್ತಾನೆ. ಅಕ್ಕುವಿನ 
ಸ್ವಂತ ಮಕ್ಕಳು ಅವಳ ತವರಿನ ಆಶ್ರಯವನ್ನು ಸೇರುತ್ತಾರೆ. ಅಲ್ಲಿಯತನಕ ತನ್ನವರೆಂದು 
ಭಾವಿಸಿದ್ದ ಅಜ್ಜ - ಅಜ್ಜಿ, ಅತ್ತೆ - ಮಾವ, ತಮ್ಮ - ತಂಗಿ ಎಲ್ಲರಿಂದ ಗಣೇಶ ಅವಜ್ಞೆಗೆ 
ಒಳಗಾಗುತ್ತಾನೆ. ತನ್ನ ಬಗ್ಗೆ ಈ ತರಹದ ನಿರ್ಲಕ್ಷ ಯಾಕೆಂದೇ ಅರಿಯದೆ ಕಕ್ಕಾಬಿಕ್ಕಿಯಾದ 
ಗಣೇಶ ತನ್ನ ಸಾಕುತಂದೆಯೊಂದಿಗೆ ಅವನ ಎರಡನೆಯ ಹೆಂಡತಿ ಸುಮಿತ್ರೆಯ 
ಮನೆಯನ್ನು ಅನಿವಾರ್ಯವಾಗಿ ಸೇರಬೇಕಾಗುತ್ತದೆ. ಅಕ್ಕುವಿಗಾಗಿ ಮಾತ್ರವೇ ಅವನನ್ನು 
ಮನೆಯಲ್ಲಿರಿಸಿಕೊಂಡು ಸಾಕಲು ಒಪ್ಪಿಕೊಂಡಿದ್ದ ಕೃಷ್ಣಯ್ಯ ಅವಳ ಮರಣದ ಬಳಿಕ 
ಗಣೇಶನ ಬಗ್ಗೆ ಯಾವ ಅಕ್ಕರಾಸ್ತೆಯನ್ನೂ ಉಳಿಸಿಕೊಳ್ಳುವುದಿಲ್ಲ. ಸ್ವತಃ ತಾನೇ 
ಹೆಂಡತಿಯ ಮನೆಯನ್ನು ಸೇರಿ ಅವಳ ಹಂಗಿಗೆ ಬಿದ್ದಿದ್ದ ಕೃಷ್ಣಯ್ಯನಿಗೆ ಅವನೊಂದು 
ಹೊರೆಯಾಗಿ ಕಾಣಿಸಿದುದರಲ್ಲಿ ಆಶ್ಚರ್ಯವಿಲ್ಲ. ಅನಂತರದಲ್ಲಿ ಗಣೇಶನ ಬಾಳು 
ಗೋಳಾಗುತ್ತದೆ . ಅವನು ತೊತ್ತಿಗಿಂತ ಹೆಚ್ಚಾಗಿ ದುಡಿದರೂ ಅವನನ್ನು ಆದರಿಸುವವರಿಲ್ಲದೆ 
ಪ್ರೀತಿಗಾಗಿ ಕಾತರಿಸುತ್ತಾನೆ. ತಾಯ್ತಂದೆಯಿಂದ ಕಡೆಗಣಿಸಲ್ಪಡುವ, ತನ್ನವರೆಂದು ಯಾರೂ 
ಇಲ್ಲದ ಇಂತಹ ಹದಿಹರಯದ ಹುಡುಗನ ಮಾನಸಿಕ ಸ್ಥಿತಿಯನ್ನು ಮಾಲತಿಯವರು 
ಈ ಕಾದಂಬರಿಯಲ್ಲಿ ಆದ್ರ್ರವಾಗಿ ಚಿತ್ರಿಸಿದ್ದಾರೆ. 

ಮುಂದೊಂದು ದಿನ ತನ್ನ ತಾಯಿ ಯಾರೆಂದು ತಿಳಿದುಕೊಂಡ ಗಣೇಶ, ಅವಳನ್ನು 
ಹುಡುಕಿಕೊಂಡು ಈಗ ಅವಳಿರುವ ಧಾರವಾಡಕ್ಕೆ ತಿಳಿಯದ ಯಾವುದೋ ನಿರೀಕ್ಷೆಯಲ್ಲಿ 
ಹೋಗುತ್ತಾನೆ. ಅವಳನ್ನು ಭೇಟಿಯಾಗುತ್ತಾನೆ. ಆದರೆ ತನ್ನ ಸಂಸಾರ ಮತ್ತು ಭವಿಷ್ಯದ 
ಬಗ್ಗೆ ಆತಂಕಗೊಂಡ ಆಕೆ ಅವನನ್ನು ಒಪ್ಪಿಕೊಳ್ಳುವುದಿಲ್ಲ. ಹತ್ತುಹೊತ್ತ ಮಾತ್ರಕ್ಕೆ 
ತಾಯ್ತನ ಬರುವುದಿಲ್ಲ ಮತ್ತು ಹೆಣ್ಣಾದ ಮಾತ್ರಕ್ಕೆ ತಾಯ್ತನ ಇರಬೇಕೆಂದೂ ಇಲ್ಲ 
ಎಂಬುದನ್ನು ಈ ಕಾದಂಬರಿ ಸೂಚಿಸುತ್ತದೆ. ಅವು ಕೇವಲ ಹೆಣ್ಣುಗುಣಗಳಲ್ಲ; ಗಂಡಿನಲ್ಲೂ 
ಇರಬಹುದಾದದ್ದು ಎಂಬುದು ಕೂಡ ಇದರ ಹಿಂದಿನ ಧ್ವನಿ, ತಾಯಿ ಮನಸ್ಸಿಗೆ 
ಮಾತ್ರ ಇಂತಹ ಮಕ್ಕಳನ್ನು ಮನಸ್ಸನ್ನು ಗ್ರಹಿಸಲು ಸಾಧ್ಯ ಎಂಬುದನ್ನು ಅವರು ಈ 
ಕಥೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಅವನ ಅನೈತಿಕ ಹುಟ್ಟು ಎಲ್ಲರ ಮಾತಿಗೆ 
ತುತ್ತಾಗುವ ವೇಳೆಗೆ ಅವನ ನಿಜವಾದ ತಂದೆ ಹರಿಪ್ರಸಾದ ತನ್ನ ಪಾಲಿನ ಆಸ್ತಿಯನ್ನು 
ಕಾಣದ ಈ ಮಗನಿಗೆ ಬರೆದು ಮರಣ ಹೊಂದಿದ ಸಂಗತಿ ತಿಳಿದುಬರುತ್ತದೆ. ಆದರೆ 
ಆ ಹೊತ್ತಿಗೆ ಗಣೇಶ ಕಾಣೆಯಾಗುತ್ತಾನೆ. ಅಲ್ಲಿಯತನಕ ಅವನನ್ನು ಅತ್ಯಂತ ಕ್ರೂರವಾಗಿ 
ನಡೆಸಿಕೊಂಡು ತುತ್ತು ಅನ್ನಕ್ಕೂ ಹಂಗಿಸಿದ ಸುಮಿತ್ರೆ ಪಶ್ಚಾತ್ತಾಪ ಪಡುತ್ತಾಳೆ . ತಂದೆ 
ಕೃಷ್ಣಯ್ಯ ಅವನನ್ನು ಅರಸಿಕೊಂಡು ಹೋಗಿ ಅವನು ಸಿಕ್ಕಿದಾಗ ಸಮಾಧಾನದ 
ನಿಟ್ಟುಸಿರು ಬಿಡುವಲ್ಲಿಗೆ ಕಾದಂಬರಿ ನಾಟಕೀಯವಾಗಿ ಅಂತ್ಯವಾಗುತ್ತದೆ. 

ಎ. ಪಿ . ಮಾಲತಿ / ೨೩ 


ಸರಿದ ತೆರೆ ( ೧೯೮೦) : ಮಾಲತಿಯವರ ಈ ಕಿರುಕಾದಂಬರಿಯನ್ನು ಮೈಸೂರಿನ 
ಗೀತಾ ಬುಕ್ ಹೌಸ್‌ನವರು ಪ್ರಕಟಿಸಿದರು . ಅದಕ್ಕೂ ಮುನ್ನ ಈ ಕಾದಂಬರಿ 
ರಾಗಸಂಗಮ ಮಾಸಪತ್ರಿಕೆಯ ಸಂಕ್ರಾಂತಿ ವಿಶೇಷಾಂಕದಲ್ಲಿ ಪ್ರಕಟವಾಗಿತ್ತು. ಯದುನಾಥ 
ಮತ್ತು ಲಲಿತೆ ಈ ಕಾದಂಬರಿಯ ಪ್ರಮುಖ ಪಾತ್ರಗಳು, ವಿವಾಹದ ಹೊಸದರಲ್ಲಿ 
ಗಂಡನ ಪ್ರೀತಿಗಾಗಿ ಕಾತರಿಸುತ್ತಿದ್ದ ಲಲಿತೆಗೆ ಜಾತಕದ ನೆಪದಿಂದ ತಿರಸ್ಕರಿಸುವ ಗಂಡ 
ಯದುನಾಥನನ್ನು ಜೀರ್ಣಿಸಿಕೊಳ್ಳುವುದೇ ಕಷ್ಟವಾಗುತ್ತದೆ . ಮದುವೆಗೆ ಮುನ್ನ ತನ್ನ 
ಸ್ಥಿತಿಗತಿಯ ಕುರಿತು ಸುಳ್ಳು ಹೇಳಿ ಮರೆಮಾಚಿದ ಬಗ್ಗೆ ಅವಳಲ್ಲಿ ಅಸಮಾಧಾನ 
ಮನೆಮಾಡಿರುತ್ತದೆ. ಇದರ ಜೊತೆಗೆ ತನ್ನ ಕುರಿತು ಅವನ ತಿರಸ್ಕಾರ ಅವಳನ್ನು 
ಅವನಿಂದ ಮಾನಸಿಕವಾಗಿ ದೂರ ಮಾಡುತ್ತ ಹೋಗುತ್ತದೆ. ಆದರೆ ಇದ್ಯಾವುದರ 
ಗೊಡವೆಯೂ ಇಲ್ಲದ ಯದುನಾಥ ತನ್ನ ವರಸೆಯನ್ನು ಹಾಗೆಯೇ 
ಮುಂದುವರಿಸಿರುತ್ತಾನೆ. ಅನಿರೀಕ್ಷಿತವಾಗಿ ದೂರದ ನಗರದಲ್ಲಿದ್ದ ಅವರ ಮಗ ಮುರಳಿ 
ಮತ್ತು ಸೊಸೆಜ್ಯೋತಿ ಹಳ್ಳಿಯ ಹುಲ್ಲು ಗುಡಿಸಲಿನ ಇವರ ಮನೆಗೆ ತಿಂಗಳ ಕಾಲ 
ಕಳೆಯಲು ಬರುತ್ತಾರೆ. ಅವರಿಬ್ಬರ ನಡುವೆ ಇರುವ ಹೊಂದಾಣಿಕೆ , ಪ್ರೀತಿ, ವಿಶ್ವಾಸ , 
ಗೌರವದ ಕೊಳು ಕೊಡುಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತ ಹೋಗುವ ಯದುನಾಥ 
ತಾನು ಕಳೆದುಕೊಂಡುದಕ್ಕಾಗಿ ಪರಿತಪಿಸುತ್ತಾನೆ. ಹೀಗೆ ಪಶ್ಚಾತ್ತಾಪ ಪಡುವ ಆತ 
ಕಳೆದುಹೋದ ದಿನಗಳನ್ನು ನೆನಪಿಸಿಕೊಳ್ಳುತ್ತ, ತಾನು ಕಳೆದುಕೊಂಡುದನ್ನು ತನ್ನ 
ಐವತ್ತರ ಇಳಿ ವಯಸ್ಸಿನಲ್ಲಿ ಪಡೆಯಲು ಬಯಸುತ್ತಾನೆ. ಆದರೆ ದೀರ್ಘಕಾಲದ 
ಅವನ ಅವಹೇಳನ, ತಿರಸ್ಕಾರದಿಂದ ತನ್ನ ಸಂವೇದನೆಯನ್ನೇ ಕೊಂದುಕೊಂಡಿದ್ದ 
ಲಲಿತೆ ಇದಕ್ಕೆ ಸ್ಪಂದಿಸುವುದಿಲ್ಲ . ಆದರೆ ಅವಳ ಹೆಚ್ಚುತ್ತಿದ್ದ ಅನಾರೋಗ್ಯದ ಕಾರಣದಿಂದ 
ಯದುನಾಥ ಅವಳ ಬಗ್ಗೆ ಕಾಳಜಿ ತೋರುತ್ತ ನಿಧಾನಕ್ಕೆ ಹೆಂಡತಿಗೆ ಸಮೀಪವಾಗುತ್ತಾನೆ. 
ಮುಂದೆ ಅವರು ತಮ್ಮ ನಡುವಿನ ವೈಮನಸ್ಸನ್ನು ಮರೆತು ಒಂದಾಗುವಲ್ಲಿಗೆ ಕತೆ 
ಸುಖಾಂತವಾಗುತ್ತದೆ. ದಾಂಪತ್ಯದಲ್ಲಿ ಗಂಡ - ಹೆಂಡಿರ ನಡುವೆ ಪರಸ್ಪರ ಇರಬೇಕಾದ 
ಸ್ನೇಹಪೂರ್ವಕ ಪ್ರೀತಿ, ಗೌರವದ ಅಗತ್ಯವನ್ನು ಈ ಕಾದಂಬರಿ ಪ್ರತಿಪಾದಿಸುತ್ತದೆ. 


ಪುನರ್ಮಿಲನ ( ೧೯೮೧) : ಇದು ವಿಶ್ವವಿಖ್ಯಾತ ಇಂಗ್ಲಿಷ್ ಕಾದಂಬರಿಕಾರ ಥಾಮಸ್ 
ಹಾರ್ಡಿಯ ಟೆಸ್ ಕಾದಂಬರಿಯಿಂದ ಸ್ಫೂರ್ತಿ ಪಡೆದ ಕಾದಂಬರಿಯಾಗಿದೆ. ಗಂಡು 
ಹೆಣ್ಣಿನ ನಡುವಿನ ಸಂಬಂಧ ಅತ್ಯಂತ ಸೂಕ್ಷ್ಮ ವಾದದ್ದು; ಅದನ್ನು ನಿಭಾಯಿಸಿಕೊಂಡು 
ಹೋಗುವುದು ಸುಲಭದ ಮಾತಲ್ಲ. ಮೈ ಮತ್ತು ಮನಸ್ಸುಗಳ ಹೊಂದಾಣಿಕೆಯ 
ಸಮಸ್ಯೆ ಇಂದು ನಿನ್ನೆಯದಲ್ಲ. ಅನಾದಿ ಕಾಲದಿಂದ ಪರಿಹಾರ ಕಾಣದ ವಿಷಯವಿದು. 
ಸಾಂಪ್ರದಾಯಿಕ ವಿವಾಹಗಳು ಈ ಸಮಸ್ಯೆಯನ್ನು ಇನ್ನಷ್ಟು ಬಿಗಡಾಯಿಸಿವೆ ಎನ್ನಬಹುದು. 
ಪ್ರೇಮವಿವಾಹಗಳು ಇದನ್ನು ಬಗೆಹರಿಸಬಲ್ಲವು ಎಂಬುದು ಒಂದು ಸಾಮಾನ್ಯ ತಿಳುವಳಿಕೆ . 
ಆದರೆ ಅಂತಹ ವಿವಾಹವಾದ ಬಳಿಕವೂ ಅನೇಕರು ಹೊಂದಾಣಿಕೆ ಸಾಧ್ಯವಾಗದೆ 
ಅದರಿಂದ ಹೊರಬಂದ ಉದಾಹರಣೆಗಳು ಸಾಕಷ್ಟಿವೆ. ಹಾಗಾದರೆ ಇದರರ್ಥ 


ಎ . ಪಿ. ಮಾಲತಿ / ೨೪ 


ಮಾಲತಿಯವರು ಹೇಳುವಂತೆ, ' ಪರಸ್ಪರ ಸಮಾನತೆಯ ಭಾವದಿಂದ, ಸ್ನೇಹದಿಂದ 
ಅಂಕುರಗೊಳ್ಳಬೇಕಾದ ಅನುರಾಗದ ಎಳೆ' ಗಂಡು ಹೆಣ್ಣಿನ ಪ್ರೀತಿಯಲ್ಲಿ ಇರಬೇಕು. 
ಅದಿದ್ದರೆ ಮಾತ್ರ ಪ್ರೀತಿ ದೀರ್ಘಕಾಲ ಬಾಳುತ್ತದೆ. ಪ್ರೀತಿ ಮಾಗಬೇಕಾದರೆ ಅವರು 
ಕಷ್ಟಸುಖಗಳೆರಡನ್ನೂ ಜೊತೆಯಾಗಿ ಅನುಭವಿಸಬೇಕು. ಈ ಹಿನ್ನೆಲೆಯಲ್ಲಿ ಪುನರ್ಮಿಲನ 
ಕಾದಂಬರಿಯನ್ನು ಓದಬೇಕು. 


ಅಲೋಕ ( ೧೯೮೪) : ಮಾಲತಿ ಅವರ 'ಅಲೋಕ ಕಿರುಕಾದಂಬರಿ ಮೊದಲು 
ರಾಗಸಂಗಮ ಮಾಸಪತ್ರಿಕೆಯಲ್ಲಿ ಪ್ರಕಟಗೊಂಡು ಮುಂದೆ, ೧೯೮೪ರಲ್ಲಿ ಮೈಸೂರಿನ 
ಗೀತಾ ಬುಕ್ ಹೌಸ್‌ನಿಂದ ಪ್ರಕಟವಾಗಿದೆ. ಅಲೋಕ ಎಂಬ ಒಬ್ಬ ಪುಟ್ಟ ಹುಡುಗ ಈ 
ಕಾದಂಬರಿಯ ಕೇಂದ್ರ ಪಾತ್ರ, ಶೇಖರ - ಸ್ಮಿತಾ ದಂಪತಿಯ ಮಗು ಅಲೋಕ. 
ಮಹತ್ವಾಕಾಂಕ್ಷೆಯ ಈ ದಂಪತಿಗೆ ವಿದೇಶ ವಾಸ ಮತ್ತು ಉನ್ನತ ವ್ಯಾಸಂಗದ ಅವಕಾಶ 
ದೊರಕುತ್ತದೆ. ಆಗ ಮೂರು ತಿಂಗಳ ಮಗುವಾಗಿದ್ದ ಅಲೋಕನನ್ನು ಜೊತೆಗೆ 
ಕರೆದೊಯ್ದರೆ, ಅವಕ್ಕೆಲ್ಲ ಅಡ್ಡಿಯಾಗುತ್ತಾನೆಂದು ಭಾವಿಸುತ್ತಾರೆ. ಅಷ್ಟು ಪುಟ್ಟಮಗುವನ್ನು 
ಸ್ಮಿತಾ ತನ್ನ ತಾಯಿ - ತಂದೆಯರ ಜೊತೆ ತವರಲ್ಲೇ ಬಿಟ್ಟು ವಿದೇಶಕ್ಕೆ ಹಾರುತ್ತಾಳೆ. 
ಆರು ವರ್ಷಗಳ ಬಳಿಕ ಊರಿಗೆ ಮರಳಿದ ಹೆತ್ತವರನ್ನು ಅಲೋಕ ಅಪರಿಚಿತರಂತೆಯೇ 
ಕಾಣುತ್ತಾನೆ. ಮುಂದೆ ಮುಂಬೈ ನಗರದಲ್ಲಿ ಉತ್ತಮ ಉದ್ಯೋಗ ಪಡೆದು ನೆಲಸುವ 
ಅವರು ಮಗ ಅಲೋಕನನ್ನು ತಮ್ಮ ಜೊತೆ ಕರೆದೊಯ್ಯುತ್ತಾರೆ . ಆದರೆ ಬಾಲ್ಯದ 
ದೀರ್ಘಕಾಲ ಹಳ್ಳಿಯ ಅಜ್ಜನಮನೆಯಲ್ಲಿಸೋದರಮಾವನ ಮಕ್ಕಳ ಜೊತೆ ಸ್ವಚ್ಛಂದವಾಗಿ 
ಸ್ವತಂತ್ರ ಹಕ್ಕಿಯಂತೆ ಆಟವಾಡುತ್ತ, ಓಡಾಡಿಕೊಂಡಿದ್ದ ಅಲೋಕನಿಗೆ ಮುಂಬೈ ವಾಸ 
ಅಕ್ಷರಶಃ ನರಕದಂತಾಗಿಬಿಡುತ್ತದೆ. ಆಧುನಿಕ ವ್ಯವಸ್ಥೆಯ ಮನೆ ಮತ್ತು ಶಾಲೆಯಲ್ಲಿನ 
ಕಟ್ಟುಪಾಡುಗಳು, ಶಿಸ್ತಿನ ಹೆಸರಿನ ನಿರ್ಬಂಧಗಳು, ತನ್ನ ಮನೋಭಾವಕ್ಕೆ ಸರಿಹೊಂದಬಲ್ಲ 
ಒಡನಾಡಿಗಳ ಜೊತೆ ಬೆರೆಯಲಾಗದಂತೆ ತಂದೆ- ತಾಯಿಯ ಪ್ರತಿಷ್ಠೆಯ ಹೆಸರಿನ 
ಕಟ್ಟುನಿಟ್ಟು, ಸ್ವಭಾವತಃ ಭಾವುಕನಾದ ಅಲೋಕನನ್ನು ಮಾನಸಿಕವಾಗಿ ಕುಗ್ಗಿಸುತ್ತವೆ. 
- ಅಜ್ಜ - ಅಜ್ಜಿಯ ಪ್ರೀತಿಯ ಮಡಿಲಿನಲ್ಲಿ ಅತ್ಯಂತ ಸುರಕ್ಷೆಯ ಭಾವದಲ್ಲಿ ಇದ್ದು 
ಸಹಜವೂ ಸಮೃದ್ಧವೂ ಆದ ಪ್ರಕೃತಿಯಲ್ಲಿ ಬೇಕಾದಂತೆ ಬೆಳೆದ ಅವನನ್ನು ಮುಂಬೈ 
ನಗರ ಬಂಧಿಸಿ ಬೆಚ್ಚಿಸುತ್ತದೆ. ಅವನಿಗೆ ಎಲ್ಲ ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು 
ಶಕ್ತರಾದ ಹೆತ್ತವರಿದ್ದರೂ ಅವರು ಅವನಿಗೆ ಎಂದೂ ನಿಜವಾದ ತಂದೆ- ತಾಯಿಯಾಗಿ 
ಅವನ ಮನಸ್ಸು ತಿಳಿದು ನಡೆದುಕೊಳ್ಳುವುದಿಲ್ಲ. ಪರಿಣಾಮವಾಗಿ ಹುಡುಗನ 
ಮಾನಸಿಕತೆಯಲ್ಲಿ ಏರುಪೇರಾಗುತ್ತದೆ. ವಯಸ್ಸಿಗೆ ಸಹಜವಲ್ಲದ ಕೆಲವು ವರ್ತನೆಗಳು 
ಅವನಲ್ಲಿ ತೋರಿಬರುತ್ತವೆ. ಮುಂದೆ ಅಲೋಕಕಾಣೆಯಾಗಿ , ಪರಿಸ್ಥಿತಿ ಸಂಪೂರ್ಣವಾಗಿ 
ತಮ್ಮ ಕೈಮೀರಿ ಹೋಗುವ ಹಂತದಲ್ಲಿ ಸ್ಮಿತಾ ಮತ್ತು ಶೇಖರ ತಮ್ಮ ಓದು, 
ಉದ್ಯೋಗವನ್ನು ತಾತ್ಕಾಲಿಕವಾಗಿಯಾದರೂ ಬದಿಗಿಟ್ಟು ಅಲೋಕನ ಜೊತೆಯ ತಮ್ಮ 
ಸಂಬಂಧವನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ . ಹಳ್ಳಿಯ ಅಜ್ಜಿಮನೆಗೆ 

ಎ. ಪಿ. ಮಾಲತಿ | ೨೫ 


ಅವನನ್ನು ಮರಳಿ ಕಳುಹಿಸುವ ನಿರ್ಧಾರಕ್ಕೆ ಬರುತ್ತಾರೆ . ಆದರೆ ಕೊನೆಯಲ್ಲಿ ತನ್ನ 
ತಾಯ್ತಂದೆಯರ ಕಾಳಜಿಸಹಿತವಾದ ಪ್ರೀತಿಯನ್ನು ಪಡೆದ ಅಲೋಕ ಮುಂಬೈಯಲ್ಲೇ 
ಉಳಿಯಲು ಮನಸ್ಸು ಮಾಡುತ್ತಾನೆ. ಮಾಲತಿ ಅವರು ಸೂಕ್ಷ್ಮ ಸಂವೇದನೆಯುಳ್ಳ 
ಲೇಖಕಿ ಎಂಬುದಕ್ಕೆ ಈ ಕಾದಂಬರಿ ಒಂದು ನಿದರ್ಶನ. ಮನೆಯ ಪ್ರತಿ ಸದಸ್ಯರೂ 
ಕುಟುಂಬದ ಸಂತೋಷಕ್ಕೆ ಕಾರಣರು ಮತ್ತು ಅವರೆಲ್ಲ ಒಬ್ಬರಿಗೊಬ್ಬರು ಒತ್ತಾಸೆಯಾಗಿ 
ನಿಂತರೆ ಮಾತ್ರ ಆ ಸಂತೋಷವನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂಬುದು ಅವರ 
ಹೆಚ್ಚಿನ ಕಾದಂಬರಿಗಳು ಪ್ರಕಟಿಸುವ ನಿಲುವು. 


ಬದಲಾಗದವರು ( ೧೯೮೪): ಈ ಕಾದಂಬರಿ ೨೦೧೦ರಲ್ಲಿ ಪುನರ್‌ಮುದ್ರಣಗೊಂಡಿದೆ. 
ಅನಿರೀಕ್ಷಿತವಾಗಿ ಕಲ್ಲಳ್ಳಿಯ ಬೆಟ್ಟದ ಮೇಲೆ ಬೈರಾಗಿಯೊಬ್ಬ ಮೂರ್ತಿಯೊಂದನ್ನು 
ಪ್ರತಿಷ್ಠಾಪಿಸುತ್ತಾನೆ. ಈ ಘಟನೆಯು ಸುತ್ತಲಿನ ಗ್ರಾಮೀಣರಲ್ಲಿ ಉಂಟುಮಾಡುವ 
ಸಂಚಲನ , ಸೃಷ್ಟಿಸುವ ಕಲ್ಪನೆಗಳು, ಹುಟ್ಟಿಸುವ ನಂಬಿಕೆಗಳ ಚಿತ್ರಣವನ್ನು ಕಾದಂಬರಿ 
ಒಳಗೊಂಡಿದೆ. ತನ್ನ ಆದರ್ಶಗಳನ್ನು ಸಾಕಾರಗೊಳಿಸುವ ಕನಸಿನೊಂದಿಗೆ ಅವಿನಾಶ 
ತನ್ನ ಮಡದಿ ಅಹಲೈಯೊಂದಿಗೆ ಇದರ ಜೊತೆಗೆ ಕಲ್ಲಳ್ಳಿಗೆ ವೈದ್ಯನಾಗಿ ಬಂದು 
ನೆಲೆಸುತ್ತಾನೆ. ಇಲ್ಲಿನ ಜನರಲ್ಲಿ ಬೇರೂರಿರುವ ನಂಬಿಕೆಗಳನ್ನೇ ತಮ್ಮ ಬಂಡವಾಳವನ್ನಾಗಿಸಿ 
ಬೆಳೆಯುವ ಸಾಮಾಜಿಕ ಶಕ್ತಿಗಳ ಹಿಡಿತಕ್ಕೆ ತಾನು ಸಿಗಬಾರದೆಂದು ಒದ್ದಾಡುತ್ತಾನೆ. 
ಹಳ್ಳಿಯ ಜನರನ್ನು ಮೌಡ್ಯದಿಂದ ಹೊರತರಲು ಪ್ರಯತ್ನಿಸುತ್ತಾನೆ . ಆದರೆ 
ಸಮಾಜವಿರೋಧಿ ಶಕ್ತಿಗಳ ಸುಳಿಯು ಧಾರ್ಮಿಕ ವಲಯವನ್ನು , ಅನಂತರದಲ್ಲಿ 
ನಿಧಾನವಾಗಿ ವಿದ್ಯಾವಂತರನ್ನೂ ಆವರಿಸಿಕೊಳ್ಳುತ್ತ ಹೋಗುವ ಮತ್ತು ಆ ಶಕ್ತಿಗಳು 
ತಮಗೆದುರಾಗಿ ನಿಲ್ಲುವ ಸಾತ್ವಿಕ ವಿರೋಧವನ್ನು ಕೂಡ ಬಲಪ್ರಯೋಗದಿಂದ 
ಬದಲಾಯಿಸುವ ಪರಿ ಇಲ್ಲಿ ವಿಡಂಬನೆಗೊಳಗಾಗಿದೆ. ಆ ಸುಳಿಯಲ್ಲಿ ತಾನೇ ಸಿಲುಕಿ 
ಹೊರಬರಲು ಅವನು ಪಡುವ ಪಡಿಪಾಟಲು ಈ ಕಾದಂಬರಿಯಲ್ಲಿ ಚಿತ್ರಿತವಾಗಿದೆ. 
ಅವನ ಮಡದಿ ಅಹಲ್ಯಯ ಪಾತ್ರವು ಮುತ್ತೈದೆತನ , ತಾಯ್ತನಗಳೆಂಬ ಸ್ತ್ರೀತ್ವದ ಅಂಶಗಳು 
ವಿದ್ಯಾವಂತ ಸೀಮನಸ್ಸನ್ನೂ ನಿಯಂತ್ರಿಸುವ ಬಗೆಯನ್ನು ಕಾದಂಬರಿ ತೆರೆದಿಡುತ್ತದೆ. 


ಮಿನುಗದ ಚುಕ್ಕೆ ( ೧೯೮೪): ಗಂಡನ ಮನೆಯ ಬಡತನದ ಬದುಕನ್ನು ತನ್ನ ದುಡಿಮೆ 
ಯಿಂದ ಸಂಭಾಳಿಸಿ ಸಾಧಿಸಲು ಹೋರಾಡುವ ಶಾಂಭವಿಯಂಥ ಹೆಣ್ಣಿನ ಕತೆಯಾಗಿದೆ. 
ನೋಡಲು ಏನೇನೂ ಸುಂದರಳಲ್ಲದ ಶಾಂಭವಿ, ಸುಂದರನಾದರೂ ಮಾನಸಿಕವಾಗಿ 
ಪ್ರಬುದ್ದನಲ್ಲದ ಹರಿನಾರಾಯಣನನ್ನು ಮದುವೆಯಾಗಿ ಬಡ ಕುಟುಂಬವೊಂದರ 
ಸೊಸೆಯಾಗುತ್ತಾಳೆ. ದುಡಿಯುವ ಮನಸ್ಸಿಲ್ಲದ , ಕುಳಿತು ತಿನ್ನುವ ಮನೋಭಾವದ 
ಮನೆಯ ಸದಸ್ಯರನ್ನು ತಿದ್ದುವುದೇ ಅವಳಿಗೆ ಮಹಾ ಸಾಹಸವಾಗುತ್ತದೆ. ತಾನು ಬಿಡುವಿಲ್ಲದೆ 
ದುಡಿಯುವ ಹಲವು ದಾರಿಗಳನ್ನು ಹುಡುಕುತ್ತ, ಮನೆಯವರನ್ನೂ ದುಡಿಯಲು 
ಪ್ರೇರೇಪಿಸುತ್ತ ಸಂಸಾರದ ನೊಗಕ್ಕೆ ಹೆಗಲು ಕೊಡುತ್ತಾಳೆ. ಇದ್ದ ಗೇಣಿಯ ತುಂಡು ಭೂಮಿ 

ಎ. ಪಿ. ಮಾಲತಿ / ೨೬ 


ಹಾಗೂ ಇದ್ದ ಮನೆಯೂ ಹರಿನಾರಾಯಣನ ಮೂರ್ಖತನದ ಕಾರಣದಿಂದ ಕೈಬಿಟ್ಟು 
ಹೋಗುತ್ತದೆ. ಹೀಗೆ ಅವಳ ಕಷ್ಟಗಳು ಕಡಿಮೆಯಾಗುವುದಕ್ಕೆ ಬದಲಾಗಿ ಸಹನಾತೀತವಾಗಿ 
ಹೆಚ್ಚುತ್ತ ಹೋಗುತ್ತವೆ . ಆದರೆ ಮುಂದೆ ಅವಳ ನಾದಿನಿಯನ್ನು ಮದುವೆಯಾಗುವ 
ಧನಿಯರ ಭಾವಮೈದುನನೊಂದಿಗೆ ನಗರ ಸೇರಿ, ಅವನ ಸಹಾಯದಿಂದ ಬದುಕು 
ಕಟ್ಟಿಕೊಳ್ಳುವ ಕನಸಿನ ಆಶವಾದದೊಂದಿಗೆ ಕಾದಂಬರಿ ಕೊನೆಗೊಳ್ಳುತ್ತದೆ. 


ತಿರುಗಿದ ಚಕ ( ೧೯೮೫ ) : ವನಿತಾ ಮಾಸಪತ್ರಿಕೆಯ ೧೯೮೨ರ ದೀಪಾವಳಿ ಕಾದಂಬರಿ 
ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಸಾಮಾಜಿಕ ಕಾದಂಬರಿ ಇದು. ಅದೇ 
ಪತ್ರಿಕೆಯಲ್ಲಿ ಅನಂತರ ಧಾರಾವಾಹಿಯಾಗಿ ಬಂದುದುದಲ್ಲದೆ, ೧೯೮೫ರಲ್ಲಿ 
ಪುಸ್ತಕರೂಪದಲ್ಲಿ ಪ್ರಕಟವಾಗಿದೆ. ಕುಟುಂಬದ ಒಳಗೆ ಒಬ್ಬ ವ್ಯಕ್ತಿಯ ಪಾತ್ರಗಳು 
ವಿಭಿನ್ನವಾಗಿರುತ್ತವೆ. ಆ ಪಾತ್ರಗಳಿಗೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ಅವರ ಚಹರೆಗಳು 
ಕೂಡ ಬದಲಾಗುತ್ತವೆ. ಭಾಗೀರಥಿ ತನ್ನ ಪತಿ ಮಂಜುನಾಥಯ್ಯ ಬದುಕಿದ್ದಾಗ ತನ್ನ 
ಹಠಮಾರಿತನದ ಸ್ವಭಾವದಿಂದ ಎಲ್ಲರನ್ನೂ ತನ್ನ ಮನಸ್ಸಿಗೆ ತಕ್ಕಂತೆ ಅಧಿಕಾರದಿಂದ 
ಆಡಿಸಿದಾಕೆ. ತನ್ನ ಅತ್ತೆ ಅತ್ಯಂತ ಸಂಕಷ್ಟದಲ್ಲಿದ್ದಾಗಲೂ ತನ್ನ ಜೊತೆ ಕರೆತಂದು 
ಇರಿಸಿಕೊಳ್ಳದಷ್ಟು ನಿಷ್ಠುರತನ ತೋರಿದವಳು. ತನ್ನ ಇಳಿವಯಸಿನಲ್ಲಿ ಅನಿವಾರ್ಯವಾಗಿ 
ಮಕ್ಕಳ ಆಶ್ರಯದಲ್ಲಿ ಇರಬೇಕಾಗುತ್ತದೆ. ತನ್ನ ಹಠ ಹಾಗೂ ಸ್ವಾರ್ಥಿ ಮನೋಭಾವದಿಂದಾಗಿ 
ತನ್ನ ಮಕ್ಕಳಿಂದಲೂ ದೂರವಾಗುತ್ತ ಹೋಗುವ ಅವಳು ಹೆಜ್ಜೆಹೆಜ್ಜೆಗೂ ತಾನು ತನ್ನ 
ಅತ್ತೆಯೊಂದಿಗೆ ನಡೆದುಕೊಂಡ ರೀತಿ, ನಿಷ್ಠುರತನವನ್ನು ನೆನಪಿಸಿಕೊಳ್ಳುವಂತಾಗುತ್ತದೆ . 
ನಿರ್ದಿಷ್ಟ ಸಂದರ್ಭಗಳಲ್ಲಿ ಕಳೆದು ಹೋದ ದಿನಗಳು ಬೇಡವೆಂದರೂ ನೆನಪಿಗೆ ಬಂದು, 
ಅವಳನ್ನು ಮಾನಸಿಕವಾಗಿ ಕಾಡುತ್ತ ಅವಳು ಆತ್ಮಾವಲೋಕನ ಮಾಡಿಕೊಳ್ಳುವಂತೆ 
ಮಾಡುತ್ತವೆ. ಕುಟುಂಬದಲ್ಲಿ ಎಲ್ಲರೂ ಪರಸ್ಪರ ಅರ್ಥಮಾಡಿಕೊಂಡು ನಡೆದಾಗ ಎಂತಹ 
ಕೊರತೆಗಳ ನಡುವೆಯೂ ಎಲ್ಲರನ್ನೂ ಒಳಗೊಂಡು ಸಂತೋಷದಿಂದ ಬದುಕಬಹುದು 
ಎಂಬುದನ್ನು ತನ್ನ ಮಗಳು ಸುಧಾಳ ಸಂಸಾರದಿಂದ ಭಾಗೀರಥಿ ಮನಗಾಣುತ್ತಾಳೆ. 
ವಿಲೋಮ ವಿವಾಹದ ಸಂಗತಿಯನ್ನು ಒಳಗೊಂಡ ಈ ಕಾದಂಬರಿಯಲ್ಲಿ ಬ್ರಾಹ್ಮಣ 
ಹುಡುಗ ಅಮರ ಮತ್ತು ಹರಿಜನ ಹುಡುಗಿ ಭವಾನಿಯ ಪ್ರೇಮವಿವಾಹವುಕೌಟುಂಬಿಕ 
ಮನಃಕ್ಷೇಶಕ್ಕೆ ಕಾರಣವಾಗಿ ಭಾಗೀರಥಿಯ ಜೀವನದಲ್ಲಿ ತಳಮಳವನ್ನುಂಟುಮಾಡುವ 
ಸಂಗತಿಯನ್ನು ಒಳಗೊಂಡಿದೆ. ತನ್ನ ಬದುಕಿನ ಮುಸ್ಸಂಜೆಯ ದಿನಗಳಲ್ಲಿ ತನ್ನ 
ವರ್ತನೆಗಾಗಿ ಪಶ್ಚಾತ್ತಾಪ ಪಟ್ಟು ಮಗನ ಮನೆಸೇರಿ ಉಳಿದ ದಿನಗಳನ್ನು ಕಳೆಯುತ್ತಾಳೆ 
ಎಂಬ ಸೂಚನೆಯೊಂದಿಗೆ ಕಾದಂಬರಿ ಕೊನೆಗೊಳ್ಳುತ್ತದೆ. 


ದೇವ ( ೧೯೮೫) : ೧೯೮೦ರಲ್ಲಿ ದೀನವಾಣಿ ಎಂಬ ವಾರಪತ್ರಿಕೆಯಲ್ಲಿ ಧಾರವಾಹಿಯಾಗಿ 
ಬಂದ ಮಾಲತಿಯವರ 'ದೇವ' ಕಾದಂಬರಿ ೧೯೮೫ರಲ್ಲಿ ಪುಸ್ತಕವಾಗಿ ಪ್ರಕಟವಾಯಿತು. 
ಗಾಂಧೀಪ್ರಭಾವಕ್ಕೆ ಒಳಗಾದ ಸಮಾಜದ ಉನ್ನತ ವರ್ಗದ ವ್ಯಕ್ತಿಯೋರ್ವರು ಸಾಮಾಜಿಕ 


ಎ . ಪಿ. ಮಾಲತಿ | ೨೭ 


ಪಿಡುಗಿನ ನಿವಾರಣೆಯ ದೃಷ್ಟಿಯಿಂದ ಕೈಗೊಂಡ ನಿರ್ಧಾರವೊಂದು ಮುಂದೆ ಕುಟುಂಬ 
ಜೀವನದಲ್ಲಿ ಉಂಟುಮಾಡುವ ತಲ್ಲಣಗಳನ್ನು ತೆರೆದಿಡುತ್ತದೆ. 

ಅಸ್ಪಶ್ಯ ತಂದೆತಾಯಿಯರ ಮಗುವೊಂದನ್ನು ಮಕ್ಕಳಿಲ್ಲದ ಶಂಕರಯ್ಯ ಮಗುವಿನ 
ಮೂಲವನ್ನು ರಹಸ್ಯವಾಗಿಟ್ಟು ದತ್ತು ತೆಗೆದುಕೊಳ್ಳುತ್ತಾರೆ. ಅವನಿಗೆ ಬ್ರಾಹ್ಮಣ್ಯದ ಎಲ್ಲ 
ಸಂಸ್ಕಾರಗಳನ್ನೂ ಕೊಟ್ಟು ವಾಸುದೇವನನ್ನಾಗಿ ಮಾಡುತ್ತಾರೆ. ಮುಂದೆ ಬ್ರಾಹ್ಮಣ 
ಹುಡುಗಿ ಸುನೀತಿಯೊಂದಿಗೆ ಅವನಿಗೆ ವಿವಾಹ ಮಾಡಿಸುತ್ತಾರೆ. ಎರಡು ಮಕ್ಕಳ 
ತಂದೆಯಾದ ದೇವನಿಗೆ ಶಂಕರಯ್ಯ ತನ್ನ ಮರಣದ ಸಮಯದಲ್ಲಿ ಅವನ ಜನ್ನಮೂಲದ 
ರಹಸ್ಯವನ್ನು ತಿಳಿಸುತ್ತಾರೆ. ಕಾದಂಬರಿಯಲ್ಲಿ ಮುಂದೆ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ 
ಸಮಾಜದ ಮನಸ್ಸುಗಳ ಹೊಯ್ದಾಟದ ಚಿತ್ರಣವಿದೆ. ತನ್ನ ಬದುಕಿನ ಈ ಕಾಲಘಟ್ಟದಲ್ಲಿ 
ವಾಸ್ತವ ಸಂಗತಿ ತಿಳಿದ ದೇವನ ಮನದಲ್ಲಿ ಏಳುವ ಬೇಗುದಿ ಒಂದು ಬಗೆಯದು. 
ಅದು ಆತ ತನ್ನ ಜನ್ಮಮೂಲವನ್ನು ಮಡದಿ ಮತ್ತು ತಾಯಿಯಲ್ಲಿ ಹೇಳಿದ ಬಳಿಕವೇ 
ಶಮನವಾಗುತ್ತದೆ. ಆದರೆ ಬಯಲಾದ ಈ ರಹಸ್ಯ ಅವನ ಮಡದಿ ಮತ್ತು ತಾಯಿಯ 
ಮನಸ್ಸಿನಲ್ಲಿ ಉಂಟುಮಾಡಿದಕೋಭೆ ಬೇರೆ ಬಗೆಯದು. ಮತ್ತು ತೀರ ಸಂಪ್ರದಾಯಶೀಲ 
ಜೀವಿಗಳಾದ ಅವರು ಮುಂದೆ ಅವನ ವಿಷಯದಲ್ಲಿ ಕೈಗೊಳ್ಳುವ ತೀರ್ಮಾನಗಳು 
ಸಮಾಜವು ಏರಬೇಕಾದ ಬೌದ್ಧಿಕ ಮತ್ತು ಮಾನಸಿಕ ಔನ್ನತ್ಯವನ್ನು ಪ್ರತಿಪಾದಿಸುತ್ತವೆ. 
ಮತ್ತು ಮಾಲತಿಯವರ ಸಾಮಾಜಿಕ ನ್ಯಾಯದ ಕಳಕಳಿಗೆ ನಿದರ್ಶನವಾಗಿದೆ. 

ವಾಸ್ತವತೆಯ ಅರಿವಿರುವ ಮಾಲತಿಯವರು ಅಸ್ಪೃಶ್ಯತೆಯನ್ನು ಮೀರಿನಿಲ್ಲುವ 
ಪ್ರೇಮ ಮತ್ತು ವಿವಾಹವನ್ನು ಬೆಂಬಲಿಸುತ್ತಾರೆ. ಜಾತೀಯತೆಯ ನಿವಾರಣೆಗೆ ಇಂತಹ 
ನಿಲುವು ಅಗತ್ಯ ಎಂಬುದು ಅವರ ವೈಚಾರಿಕತೆಯಾಗಿದೆ. ಈ ಕಾದಂಬರಿಯನ್ನು 
ಪ್ರಕಟಿಸಿದ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನ ಕನ್ನಡದ ಸಂಘದ ವಿ. ಬಿ . 
ಮೊಳೆಯಾರ ಅವರು ಕೃತಿಯ ಬಗ್ಗೆ ಬರೆಯುತ್ತ, “ ಹನ್ನೆರಡು ವರ್ಷಗಳಷ್ಟು ಹಿಂದೆಯೇ 
ಲೇಖಕಿಯವರು ರೂಢಮೂಲವಾದ ಸಂಪ್ರದಾಯಬದ್ದ ಸಮಾಜದಲ್ಲಿ ಕಂಡುಬರುವ 
ಸಮಸ್ಯೆಗೆ ಗಾಂಧೀಜಿಯವರು ಕಂಡುಕೊಂಡ ಆದರ್ಶದ ಕಲ್ಪನೆಯನ್ನು ಸಮಾಜ 
ಜೀವನದಲ್ಲಿ ಅಳವಡಿಸಿಕೊಂಡಾಗ, ಸಂಪ್ರದಾಯಬದ್ದ ಸಮಾಜ ಮತ್ತು ಸಂಸಾರಗಳಲ್ಲಿ 
ಉದ್ಭವಿಸಬಹುದಾದ ಸಂಘರ್ಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಹೊಸ 
ಕಲ್ಪನೆಯನ್ನು ನೀಡಿದ್ದಾರೆ....” ಎಂದು ವಿಮರ್ಶಿಸಿದ್ದಾರೆ. ಈ ಕಾದಂಬರಿಯು ಮಂಗಳೂರು 
ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಪದವಿ ತರಗತಿಗಳಿಗೆ, ಕೊಟ್ಟಾಯಂ 
ವಿಶ್ವವಿದ್ಯಾನಿಲಯದ ಪದವಿಪೂರ್ವ ತರಗತಿಗೆ ಪಠ್ಯಪುಸ್ತಕವಾಗಿ ಗೌರವಕ್ಕೆ ಪಾತ್ರವಾಗಿದೆ. 


ನೂಪುರಗಾನ ( ೧೯೮೬) : 'ನಮ್ಮ ನಾಡು' ವಾರಪತ್ರಿಕೆಯಲ್ಲಿ ಧಾರವಾಹಿಯಾಗಿ 
ಪ್ರಕಟಿಸಲು ಸ್ವೀಕೃತವಾದ ಈ ಕಾದಂಬರಿ ಪತ್ರಿಕೆ ನಿಂತು ಹೋದಕಾರಣದಿಂದ ಆಗ 
ಸ್ಥಗಿತಗೊಂಡರೂ ೧೯೮೬ರಲ್ಲಿ ಪುಸ್ತಕವಾಗಿ ಪ್ರಕಟಗೊಂಡಿತು. ಮಾತ್ರವಲ್ಲದೆ, ೨೦೧೦ರಲ್ಲಿ 
ಮರುಮುದ್ರಣವನ್ನೂ ಕಂಡಿತು. ಹೆಣ್ಣಿಗೆ ಕೌಟುಂಬಿಕ ಅಗತ್ಯವನ್ನೂ ಮೀರಿದ ಸ್ತ್ರೀ 

- ಎ. ಪಿ. ಮಾಲತಿ | ೨೮ 


ಅನನ್ಯತೆಯ ತುಡಿತವಿದೆ ಎಂಬುದನ್ನು ಹೇಳುವ ಕಾದಂಬರಿ ನೂಪುರಗಾನ. ಹೆಣ್ಣು 
ತನ್ನ ಸೃಜನಶೀಲತೆ ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ಸಮತೋಲನವನ್ನು 
ಕಾಪಾಡಿಕೊಳ್ಳುವ ಹಾದಿಯಲ್ಲಿ ಎದುರಿಸಬೇಕಾಗುವ ಸಂಘರ್ಷದ ಚಿತ್ರಣ ಇದರಲ್ಲಿದೆ. 
ಸೃಜನಶೀಲತೆಯ ಅಭಿವ್ಯಕ್ತಿಗೆ ಸ್ವತಃ ಗಂಡನೇ ಅಡ್ಡಗಾಲು ಹಾಕುತ್ತಾನೆ. ಇದರ ವಿರುದ್ದ 
ಸಿಡಿದು ನಿಲ್ಲುವ ಅವಳ ಮುಂದೆ ಭವಿಷ್ಯ ನಿಚ್ಚಳವಾಗುತ್ತದೆ. ಕುಟುಂಬ ಮತ್ತು 
ಕಲಾಬದುಕು - ಇವೆರದರಲ್ಲಿ ಒಂದನ್ನು ಆಯ್ಕೆಮಾಡಿಕೊಳ್ಳಬೇಕಾದ ಅನಿವಾರ್ಯತೆ 
ಗಾಯತ್ರಿಗೆ ಎದುರಾಗುತ್ತದೆ. ಸಂಸಾರ ಅವಳಿಗೆ 'ಕತ್ತಲೆ ದಾರಿ' ಯ ಲೋಕ, 'ಗೆಜ್ಜೆಯ 
ಯಶಸ್ಸಿನಲ್ಲಿ ಉಜ್ವಲ ಬೆಳಕು' ಅವಳಿಗೆ ಕಾಣಿಸುತ್ತದೆ. ಸ್ವಶಕ್ತಿಯ ಮೇಲೆ ಅಪಾರ 
ನಂಬಿಕೆಯಿರುವ ಗಾಯತ್ರಿ ತನ್ನ ಬದುಕಿನ ನಿರ್ಣಾಯಕ ಘಟ್ಟದಲ್ಲಿ ಅನಿವಾರ್ಯವಾಗಿ 
ಕಲಾಬದುಕನ್ನೇ ಆಯ್ದುಕೊಳ್ಳುವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. 
ಇದು ಹೆಣ್ಣಿನ ಕುರಿತು ಸ್ವತಃ ಅವಳದು ಮಾತ್ರವಲ್ಲ, ಇಡೀ ಸಮಾಜದ ದೃಷ್ಟಿಕೋನವು 
ಬದಲಾಗಬೇಕೆಂಬ ಆಶಯವನ್ನು ಕಾದಂಬರಿ ಪ್ರಕಟಿಸುತ್ತದೆ. ಆರಂಭದಲ್ಲಿ ಅವಳ 
ಪತಿ ದಯಾನಂದ ಆಧುನಿಕ ಮನೋಭಾವದವನಂತೆ ಮೇಲ್ನೋಟಕ್ಕೆ ಕಂಡರೂ 
ವಾಸ್ತವದಲ್ಲಿ ಸ್ತ್ರೀಪಡಿಯಚ್ಚನ್ನು ನಿರಂತರವಾಗಿಸುವ ಪ್ರಯತ್ನದಲ್ಲಿ ಸಮಾಜದ 
ಪ್ರತಿನಿಧಿಯಾಗಿ ಕಂಡುಬರುತ್ತಾನೆ. ಮುಂದೆ ಮಕ್ಕಳ ಒತ್ತಡದಿಂದ ಗಂಡನ 
ಮನಃಪರಿವರ್ತನೆಯಾಗಿ ಎಲ್ಲರೂ ಒಂದಾಗುವ ಸುಖಾಂತ ಕಾದಂಬರಿಯದು. 


ಕಾಡುಕರೆಯಿತು ( ೧೯೯೩ ): ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಮಹಿಳಾ ಸಾಹಿತ್ಯ ಪ್ರಶಸ್ತಿಯನ್ನು 
ಪಡೆದ ಕಾಡುಕರೆಯಿತು ಕಾದಂಬರಿಯು ಕಾಡುಕೊರಗರಂಥ ವನವಾಸಿಗಳ ಬದುಕು 
ಸಂಸ್ಕೃತಿ, ಅವರ ನಿಸರ್ಗ ಪ್ರೀತಿ, ಸಹಜ ಬಹುಪತ್ನಿತ್ವ, ಅವುಗಳ ಮೇಲೆ ನಗರೀಕರಣದ 
ಪ್ರಭಾವ , ಶಿಕ್ಷಣ ಸಂಸ್ಕೃತಿಯು ಅವರ ಬನಸಂಸ್ಕೃತಿಯನ್ನು ಛಿದ್ರಗೊಳಿಸುವ ಪರಿ , 
ಕುಟುಂಬವ್ಯವಸ್ಥೆಯ ಮೇಲೆ ಅದರಿಂದಾಗುವ ಆಘಾತಗಳು , ಕಾಡುಕೊರಗರ 
ಪ್ರತಿನಿಧಿಯಾಗಿ ಅಂಗಾರನ ಪಾತ್ರ ಪಡೆಯುವ ಸ್ಥಿತ್ಯಂತರಗಳ ಚಿತ್ರಣವಾಗಿದೆ. 
ಅನಕ್ಷರಸ್ಥರಾದರೂ ಕಾಡುಕೊರಗ ಜನಾಂಗದ ಅಂಗಾರನ ನಿಸರ್ಗದ ಕುರಿತಾದ 
ಎಚ್ಚರ , ರಕ್ಷಣೆಯ ಕಾಳಜಿ ಒಂದೆಡೆಯಾದರೆ , ಇದಕ್ಕೆ ತೀರ ವ್ಯತಿರಿಕ್ತವಾದ ನಾಗರಿಕ 
ಜಗತ್ತು ನಿಸರ್ಗದ ಕುರಿತು ಹೊಂದಿರುವ ನಿಲುವುಗಳು ಇನ್ನೊಂದೆಡೆಯಾಗಿ ಇವುಗಳ 
ಮುಖಾಮುಖಿಯಿಂದಾಗಿ ಕಾದಂಬರಿ ವಿಶಿಷ್ಟವೆನಿಸಿಕೊಳ್ಳುತ್ತದೆ. 

ಉಳ್ಳ ಮೇಲ್ವರ್ಗದವರ ಮತ್ತು ಇಲ್ಲದ ದಲಿತರ ನಡುವಿನ ಸಂಘರ್ಷವನ್ನು 
ಹೇಳುವ ಕಾದಂಬರಿ ಉಳ್ಳವರೂ ಊಳಿಗಮಾನ್ಯ ವ್ಯವಸ್ಥೆಯ ಪ್ರತಿನಿಧಿಯೂ ಆದ 
ಶಂಭಯ್ಯನವರ ಉದಾರತೆಯಲ್ಲೂ ಅನಿವಾರ್ಯವಾಗುವ ಮಿತಿಗಳನ್ನು ಶೋಧಿಸುತ್ತದೆ. 
ಸರಕಾರವು ಅನುಷ್ಠಾನಕ್ಕೆ ತರುವ ಅನೇಕ ಯೋಜನೆಗಳ ಮೂಲಕ ವ್ಯಕ್ತಪಡಿಸುವ 
ದಲಿತಪರ ಕಾಳಜಿಗಳು ಪಡೆದುಕೊಳ್ಳುವ ಆಯಾಮವನ್ನು ಕಾದಂಬರಿ ವಿಡಂಬಿಸುತ್ತದೆ. 
ಶಿಕ್ಷಿತ ದಲಿತರಲ್ಲೇ ಏರ್ಪಡುವ ವರ್ಗತಾರತಮ್ಯಗಳು ಅವರೊಳಗಿನ ಸಂಬಂಧಗಳನ್ನೇ 

ಎ. ಪಿ. ಮಾಲತಿ | ೨೯ 


ಶಿಥಿಲಗೊಳಿಸುವ ರೀತಿ ವಾಸ್ತವದ ನೆಲೆಯ ನಿರೂಪಣೆಯಾಗಿದೆ. 

ಶಿವರಾಮ ಕಾರಂತರು ಪುತ್ತೂರಿನಲ್ಲಿದ್ದು, ಗಾಂಧೀಜಿಯವರ ಪ್ರಭಾವಕ್ಕೊಳಗಾಗಿ 
ದಲಿತರ ಬದುಕಿನ ನೇರ್ಪಿಗಾಗಿ ನಡೆಸಿದ ಪ್ರಯತ್ನ ಹಾಗೂ 'ಚೋಮನದುಡಿ' 
ಹಾಗೂ 'ಕುಡಿಯರ ಕೂಸು' ಯಂತಹ ಪ್ರಸಿದ್ಧ ಕಾದಂಬರಿಗಳು ಈ ಸಂದರ್ಭದಲ್ಲಿ 
ನಮ್ಮ ನೆನಪಿಗೆ ಬರುತ್ತದೆ . ಕಲಿತು ವೈದ್ಯನಾದ ಅಂಗಾರನ ಮಗ ಕರಿಯನನ್ನು 
ಇಸ್ಲಾಂ ಧರ್ಮಕ್ಕೆ ಮತಾಂತರಿಸುವ ಅಬ್ದುಲ್ಲನ ಪ್ರಯತ್ನ, ಅಂಗಾರ ಮತ್ತು ಅವನ 
ಮಡದಿ ಚೆನ್ನಿಯ ದೈವಭಯ ಇತ್ಯಾದಿ ಕಾರಂತರ ಚೋಮ, ಗುರುವ ಮೊದಲಾದ 
ಪಾತ್ರಗಳನ್ನು ಸ್ಮರಣೆಗೆ ತರುತ್ತವೆ . ಅದೇ ಪುತ್ತೂರಿನಲ್ಲಿ ಶಿವರಾಮ ಕಾರಂತರು ಮತ್ತವರ 
ಕುಟುಂಬದ ಸಂಸರ್ಗವನ್ನು ಪಡೆದ ಮಾಲತಿಯವರ ಮೇಲೆ ಕಾರಂತರ ಬದುಕು 
ಬರೆಹಗಳು ಪ್ರಭಾವ ಬೀರಿರುವುದು ಇಲ್ಲೆಲ್ಲ ಸ್ಪಷ್ಟವಾಗುತ್ತದೆ. 


ಅಂಜನಾ ( ೧೯೮೭): ಮೊದಲು ರಾಗಸಂಗಮ ಮಾಸಪತ್ರಿಕೆಯಲ್ಲಿ ಪ್ರಕಟವಾದ 
ಕಿರುಕಾದಂಬರಿ ' ಅಂಜನಾ '. ಗಂಡನ ನಪುಂಸಕತನವೇ ಕಾರಣವಾಗಿ ಮಕ್ಕಳಾಗದಿದ್ದ 
ಸಂದರ್ಭದಲ್ಲಿ ತನ್ನ ಮನಸ್ಸಿಗೊಪ್ಪದ ರೀತಿಯಲ್ಲಿ ಪರಪುರುಷನಿಂದ ಮಗು ಪಡೆಯಲು 
ಪ್ರೇರೇಪಿಸುವ ಪತಿಯ ಮನೆಯವರ ವಿರುದ್ಧ ಸಿಡಿದುನಿಲ್ಲುವ ಹೆಣ್ಣಿನ ಮನಸ್ಸಿನ 
ತಾಕಲಾಟಗಳನ್ನು ಬಿಂಬಿಸುವ ' ಅಂಜನಾ'( ೧೯೮೭) ಕೂಡ ಒಂದು ಬಗೆಯಲ್ಲಿ 
ವಿಶೇಷವಾದ ಕಥಾವಸ್ತುವುಳ್ಳದ್ದು. ಆ ಕಾರಣಕ್ಕೆ ಪತಿ ಮತ್ತು ಅವನ ಮನೆಯವರಿಂದ 
ಅಂಜನಾ ದೂರಾಗುತ್ತಾಳೆ. ಆದರೆ ಅಲ್ಲಿಂದ ಹೊರಬರಬೇಕಾದರೆ ಅವಳ ಪತಿ 
ನಂಜುಂಡನೇ ಸಹಾಯ ಮಾಡಬೇಕಾಗಿ ಬರುತ್ತದೆ. ಅತ್ತೆ ಸುಭದ್ರಾ ಮತ್ತು ಮಾವನ 
ಸರ್ಪಗಾವಲಿನಿಂದ ಪಾರಾಗಿ ಬಂದು ಸಹೋದ್ಯೋಗಿ ಹರಿಶ್ಚಂದ್ರನೊಂದಿಗೆ ಹೊಸಬದುಕು 
ಕಟ್ಟಿಕೊಳ್ಳುವುದೇ ಅಂಜನಾದ ಕಥೆ. ಬಂಜೆತನವನ್ನು ಹೆಣ್ಣಿನ ಮೇಲೆ ಆರೋಪಿಸುವ 
ಪುರುಷಪ್ರಧಾನ ಮನಸ್ಸಿನ ಕ್ಷುಲ್ಲಕತೆಯನ್ನು ಈ ಕಾದಂಬರಿ ಅನಾವರಣ ಮಾಡುತ್ತದೆ. 

ಎದುರಿಗೆ ಮಡಿವಂತಿಕೆಯನ್ನು ಪ್ರದರ್ಶಿಸುವ ಸಮಾಜ ಮತ್ತು ಕುಟುಂಬ ವ್ಯವಸ್ಥೆ 
ಪುರುಷ ಅಹಂನ್ನು ಪೋಷಿಸಲು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯಬಲ್ಲದು. 
ಮಗನ ನಪುಂಸಕತೆಯನ್ನು ಬಚ್ಚಿಡಲು ಪರಪುರುಷನಿಂದ ರಹಸ್ಯವಾಗಿ ಮಗು 
ಪಡೆಯಬೇಕೆಂದು ಒತ್ತಾಯಿಸುವ ಅಂಜನಾಳ ಅತ್ತೆ - ಮಾವನಂಥವರು ಒಂದೆಡೆ 
ಇರುವುದರ ಜೊತೆಗೆ ಹೆಣ್ಣಾದವಳು ತಾನಾಗಿಯೇ ಪರಪುರುಷನ ಸಂಗ ಮಾಡಿದರೆ 
ಸಹಿಸಿಕೊಳ್ಳುವುದಿಲ್ಲ. ಹೆಣ್ಣು ಎಂದಿಗೂ ಈ ಸಮಾಜದ ಕಟು ವ್ಯವಸ್ಥೆಯಲ್ಲಿ ಬಲಿಪಶುವೇ 
ಎಂಬುದನ್ನು ಈ ಕಾದಂಬರಿ ತೋರಿಸುತ್ತದೆ. 

ಈ ಕಾದಂಬರಿ ಇತ್ತೀಚೆಗಷ್ಟೆ ( ೨೦೧೬) ಡಾ . ಶಾಂತಲಾ ವಿಶ್ವಾಸದಿಂದ ಸಂಸ್ಕೃತ 
ಭಾಷೆಗೆ ಅನುವಾದಗೊಂಡಿದೆ. 


ಮಂದಾರ ( ೧೯೮೭) : ವನಿತಾ ಮಾಸಪತ್ರಿಕೆಯ ೧೯೮೫ರ ದೀಪಾವಳಿ ಕಾದಂಬರಿ 


ಎ . ಪಿ. ಮಾಲತಿ / ೩೦ 


ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಅದೇ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ 
ಪ್ರಕಟವಾದ ಮಾಲತಿಯವರ ಈ ಕಾದಂಬರಿಯು ೧೯೮೭ರಲ್ಲಿ ಪ್ರಕಟವಾಗಿದೆ. 
ಹದಿಹರೆಯದಲ್ಲಿ ಒಳಿತು -ಕೆಡುಕುಗಳ ತಿಳುವಳಿಕೆಯಿಲ್ಲದೆ ಪ್ರೇಮಿಸಿ ಮದುವೆಯಾದ 
ಅನುರಾಧ ಮುಂದೆ ಜೀವನೋಪಾಯಕ್ಕಾಗಿ ತನ್ನಲ್ಲಿ ಹುದುಗಿದ್ದ ಚಿತ್ರಕಲೆಯ ಪ್ರತಿಭೆಯನ್ನು 
ಹೊರಗೆಳೆದು ಬಳಸಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಅವಳಿಗಿದ್ದ ಪರಿಶ್ರಮ ಮುಂದೆ 
ಅವಳಿಗೆ ಹಣ , ಹೆಸರು ಎರಡನ್ನು ಮೊಗೆದುಕೊಡುತ್ತವೆ. ಆದರೆ ಅವಳ ಕುಟುಂಬ 
ಜೀವನ ಛಿದ್ರವಾಗುತ್ತದೆ. ಹೆಣ್ಣು ಸ್ವಂತಿಕೆ ಮತ್ತು ಸಂಸಾರ ಇವೆರಡನ್ನೂ ಒಟ್ಟಿಗೆ ನಿರ್ವಹಿಸ 
ಬೇಕಾದ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುವ ಸಂಕಷ್ಟಗಳು, ಪುರುಷದೃಷ್ಟಿಯ 
ಸಮಾಜ ( ಆರಂಭದಲ್ಲಿ ಕೀಳರಿಮೆಯಿಂದ ನರಳುವ, ಅನಂತರದಲ್ಲಿ ಪತ್ನಿಯ ಮೇಲಿನ 
ಅಧಿಕಾರದ ದರ್ಪ ಪ್ರದರ್ಶಿಸುವ ಅವಳ ಪತಿಯೂ ಸೇರಿದಂತೆ) ಅವಳ ಬದುಕಿನಲ್ಲಿ 
ನಿರ್ವಹಿಸುವ ಅನುಕೂಲ ಮತ್ತು ಪ್ರತಿಕೂಲ ಪಾತ್ರಗಳು ಈ ಕಾದಂಬರಿಯಲ್ಲಿ 
ಪರಾಮರ್ಶೆಗೆ ಒಳಗಾಗಿವೆ. ತನ್ನ ಮಗಳೂ ತಮ್ಮದೇ ಹಾದಿಯಲ್ಲಿ ನಡೆದು ತಮ್ಮಂತೆಯೇ 
ಸಂಕಷ್ಟಕ್ಕೆ ಈಡಾಗಬಾರದೆಂಬ ಕಳಕಳಿಯಲ್ಲಿ ಹೆತ್ತವರಾಗಿ ಪರಸ್ಪರ ರಾಜಿ ಮಾಡಿಕೊಂಡು, 
ಮಗಳ ಬದುಕಿಗೆ ನೆರವು ನೀಡುವಲ್ಲಿಗೆ ಕಾದಂಬರಿ ಮುಕ್ತಾಯಗೊಳ್ಳುತ್ತದೆ. 

ಪ್ರೇಮವಿವಾಹಗಳು ಸಫಲವಾಗವು; ಅವುಗಳ ಪರಿಣಾಮ ನಾವು ತಿಳಿದಷ್ಟು 
ಸುಲಭವಲ್ಲ ಎಂಬುದಕ್ಕೆ ಇರುವ ಕಾರಣಗಳನ್ನು ಮಾಲತಿಯವರ ಮಂದಾರ ಕಾದಂಬರಿ 
ತನ್ನಲ್ಲೇ ಅಡಕಗೊಳಿಸಿಕೊಂಡಿದೆ. ವಿವಾಹದ ಬಳಿಕ ಜೀವನವನ್ನು ಸುಲಲಿತವಾಗಿ 
ನಡೆಸಿಕೊಂಡು ಹೋಗಲು ಪರಸ್ಪರ ಪ್ರೀತಿ, ವಿಶ್ವಾಸ , ಗೌರವಗಳ ಜೊತೆಗೆ ಆರ್ಥಿಕ 
ಅನುಕೂಲತೆಯೂ ಅವಶ್ಯಕ ಎಂಬ ಸತ್ಯವನ್ನು ಈ ಮೂಲಕ ಅವರು ತೆರೆದಿಡುತ್ತಾರೆ. 
ಅಷ್ಟೇ ಅಲ್ಲ, ಈ ಕಾದಂಬರಿ ಜನಪ್ರಿಯ ಈ ಟಿ. ವಿ ವಾಹಿನಿಯಲ್ಲಿ ಟೆಲಿಚಿತ್ರವಾಗಿ 
ಧಾರಾವಾಹಿ ರೂಪದಲ್ಲಿಯೂ ಪ್ರಸಾರಗೊಂಡಿದೆ. 


ವಕ್ರರೇಖೆ ( ೧೯೯೩) : ವನಿತಾ ಮಾಸಪತ್ರಿಕೆಯ ೧೯೯೧ರ ಯುಗಾದಿ ಕಾದಂಬರಿ 
ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದು ಪ್ರಕಟವಾದ ಕೃತಿ ಇದು. ಸಶಕ್ತ ಕುಟುಂಬದ 
ನಿರ್ಮಾಣ ಹೆಣ್ಣಿನ ಜವಾಬ್ದಾರಿ ಎಂಬ ಪಿತೃಪ್ರಧಾನ ಸಮಾಜದ ಚಿಂತನೆಯನ್ನು ಈ 
ಕಾದಂಬರಿ ಒರೆಗೆ ಹಚ್ಚುತ್ತದೆ. ತಾಯಿಯೇ ಮಗುವಿನ ಮೊದಲ ಗುರು', 'ತಾಯಿಯಂತೆ 
ಮಗಳು, ನೂಲಿನಂತೆ ಸೀರೆ' ಎಂಬ ನಾಣ್ಣುಡಿಗಳು ಈ ಮನೋಧರ್ಮದ ಹಿನ್ನೆಲೆಯಲ್ಲೇ 
ಹುಟ್ಟಿಕೊಂಡಿವೆ. ಇದಕ್ಕೆ ಪೂರಕವಾಗಿ ಇಲ್ಲಿ ಬರುವ ತಾಯಿಯ ಪಾತ್ರ ಭವಾನಿಯದು. 
ಆಕೆ ತನ್ನ ನಡವಳಿಕೆಯಿಂದ ಮಕ್ಕಳ ಹಾಗೂ ಕುಟುಂಬದ ಅವನತಿಗೆ ಕಾರಣಳಾಗುವ 
ಬಗೆಯು ಇಲ್ಲಿ ನಿರೂಪಿತವಾಗಿದೆ. ಕಾದಂಬರಿಯ ಮುಖ್ಯ ಪುರುಷ ಪಾತ್ರಗಳು 
ದುರ್ಬಲವಾಗಿದ್ದು, ಅವೂ ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸದೆ 
ಹೊಣೆಗಾರಿಕೆಗೆ ಬೆನ್ನು ತೋರಿ, ಕುಟುಂಬದ ಅಧೋಗತಿಗೆ ಕಾರಣವಾಗುತ್ತವೆ . ಭವಾನಿ 
ತೆಗೆದುಕೊಳ್ಳುವ ನಿರ್ಣಯಗಳೆಲ್ಲ ಬೇಜವಾಬ್ದಾರಿತನದ್ದಾಗಿದ್ದರೂ ಅವಳನ್ನು 

ಎ. ಪಿ. ಮಾಲತಿ / ೩೧ 


ವಿರೋಧಿಸದೆ, ವಿರೋಧಿಸಿದರೂ ಸಣ್ಣ ದನಿಯಲ್ಲಿ ಮಾತನಾಡುವ ಶೇಖರ ಮುಂದೆ 
ಆಗುವ ಅನಾಹುತಗಳಿಗೆಲ್ಲ ಅವಳೇ ಹೊಣೆಯೆಂಬಂತೆ ವರ್ತಿಸುತ್ತಾನೆ. ಸಾಲ ಎನ್ನುವುದು 
ಶೂಲ ಎಂಬ ಅರಿವಿದ್ದರೂ ಅವಳ ಒತ್ತಾಯಕ್ಕೆ ಸೋತು ಸಾಲ ತೆಗೆಯುವ ಶೇಖರ 
ಮುಂದೆ ಸಮಸ್ಯೆ ದೊಡ್ಡದಾದಾಗ ಅದಕ್ಕೆ ಬೆನ್ನು ತೋರಿಸುತ್ತಾನೆ. ಸಮಸ್ಯೆ ಹುಟ್ಟದಂತೆ 
ನೋಡುವ ಜಾಣತನಕ್ಕೆ ಬದಲಾಗಿ ಸಮಸ್ಯೆ ಸೃಷ್ಟಿಸಿಕೊಂಡು, ಮತ್ತೆ ಅದರಿಂದ ದೂರ 
ಓಡುವ ಆತನ ವ್ಯಕ್ತಿತ್ವ ತುಂಬ ದುರ್ಬಲವಾದದ್ದು . 

ಕಥಾನಾಯಕ ಮಂಜುನಾಥ ತನ್ನ ತಂದೆ ಶೇಖರನ ಮರಣಾನಂತರ ತನಗೆ 
ದೊರೆತ ಆತನ ದಿನಚರಿ ಪುಸ್ತಕದಿಂದ ಮತ್ತು ತನ್ನ ಹಾಗೂ ಕುಟುಂಬ ಸದಸ್ಯರ 
ಸಂಸರ್ಗದಿಂದ ಲಭ್ಯವಾದ ವಿವರಗಳ ಮೂಲಕ ತನ್ನ ತಾಯಿ ಹಾಗೂ ತಂಗಿಯರ 
ವ್ಯಕ್ತಿತ್ವಗಳನ್ನು ಅನಾವರಣ ಮಾಡುತ್ತ, ತಾನೂ ಅರ್ಥೈಸಿಕೊಳ್ಳುತ್ತ ಸಾಗುವ ನಿರೂಪಣೆಯ 
ಧಾಟಿಯಲ್ಲಿ ಕಾದಂಬರಿ ಸಾಗುತ್ತದೆ. ಹದಗೆಟ್ಟ ಕುಟುಂಬದ ಚುಕ್ಕಾಣಿಯನ್ನು ಅವನು 
ತನ್ನ ಕೈಗೆತ್ತಿಕೊಳ್ಳುವುದರೊಂದಿಗೆ ಕೊನೆಗೊಳ್ಳುವ ಈ ಕಾದಂಬರಿಯು ಸ್ವಸ್ಥ 
ಕುಟುಂಬವೊಂದನ್ನು ಕಟ್ಟಲು ಹೆಣ್ಣು ಗಂಡುಗಳಿಬ್ಬರ ಸಮಾನ ಪಾಲ್ಗೊಳ್ಳುವಿಕೆಯ 
ಅವಶ್ಯಕತೆಯನ್ನು ಒತ್ತಿಹೇಳುತ್ತದೆ. 


ಪುಣ್ಯದ ಎಣ್ಣೆ ( ೧೯೯೫ ) : ಧರ್ಮವನ್ನು ಸಂಕುಚಿತ ನೆಲೆಯಲ್ಲಿ ಗ್ರಹಿಸದೆ ಮಾನವಧರ್ಮ 
ಎಂಬ ವಿಶಾಲ ಅರ್ಥದಲ್ಲಿ ಗ್ರಹಿಸಬೇಕು; ಇದರ ಸಾಧನೆಗೆ ಸಂಕುಚಿತ ಅರ್ಥವನ್ನು 
ಮೀರಿದ ಉನ್ನತ ಮೌಲ್ಯಗಳ ನಿರಂತರತೆಯ ಅಗತ್ಯವಿದೆ ಎಂಬುದನ್ನು ಪ್ರತಿಪಾದಿಸುವ 
ಪುಣ್ಯದ ಎಣ್ಣೆ ಕಾದಂಬರಿಯು ಮೊದಲು ' ಮಂಜುವಾಣಿ' ಮಾಸಪತ್ರಿಕೆಯಲ್ಲಿ 
ಧಾರಾವಾಹಿಯಾಗಿ ಪ್ರಕಟವಾಗಿತ್ತು . ಹಾಗಾಗಿಯೇ ಇದರಲ್ಲಿ ಬರುವ ಸಾಂಬಶಿವ, 
ನರಹರಿ , ವಾಲಗದ ಸುಬ್ಬ ಈ ಪಾತ್ರಗಳು ಮರೆವಿನ ಲೋಕಕ್ಕೆ ಸರಿದಿದ್ದ ಮಾನವಧರ್ಮಕ್ಕೆ 
ತಮ್ಮೆಲ್ಲ ಅಹಂಗಳನ್ನು ಮರೆತು ಮರಳುವವರಾಗಿದ್ದಾರೆ. ಇದಕ್ಕೆ ಗೌರಿಯ ಘಟನೆ 
ನೆಪಮಾತ್ರವಾಗುತ್ತದೆ. ಕುಟುಂಬದಲ್ಲಿ ಮೌಲ್ಯಗಳನ್ನು ಅಲಕ್ಷಿಸಿದುದರಿಂದ ಆದ 
ಪರಿಣಾಮಗಳು ಹಲವು ನೆಲೆಯವು. ಖಾಸಗಿ ಉದ್ಯೋಗರಂಗದಲ್ಲಿರುವ ಅನಿಶ್ಚಿತತೆ, 
ಮಧ್ಯಮವರ್ಗದ ಜನರು ನಗರಗಳಲ್ಲಿ ಪಡುವ ಪಾಡು, ಆರ್ಥಿಕ ಸಂಕಷ್ಟಗಳನ್ನು 
ಕಾದಂಬರಿ ಸ್ಪಷ್ಟಪಡಿಸುತ್ತ, ಗ್ರಾಮಜೀವನಕ್ಕೆ ಮರಳುವುದರಲ್ಲೇ ನಿಜವಾದ ಸುಖ 
ಅಡಗಿದೆ ಎಂಬ ಆದರ್ಶವನ್ನು ಹೇಳುತ್ತದೆ . ಹೀಗೆ ' ಮಣ್ಣಿಗೆ ಮರಳುವ ನಿರ್ಧಾರಕ್ಕೆ 
ಬರುವ ಪೂರ್ವದಲ್ಲಿ ನರಹರಿಯ ಮನಸ್ಸು ಅದಕ್ಕೆ ಅನುವಾಗುವ ಹಲವು ಸಂದರ್ಭಗಳಲ್ಲಿ 
ಮಾನವೀಯ ಮೌಲ್ಯಗಳಾದ ವಿನಯವಂತಿಕೆ , ಉದಾತ್ತತೆ , ವಿವೇಚನಾ ಮನೋಧರ್ಮ 
ವನ್ನು ಬೆಳೆಸಿಕೊಳ್ಳಬೇಕೆಂಬ ತತ್ವವನ್ನು ಕಾದಂಬರಿ ತನ್ನಲ್ಲಿ ಅಂತರ್ಗತಗೊಳಿಸಿದೆ. 
ತಮ್ಮ ಸಂದುಹೋದಬದುಕನ್ನು ಹಿಂತಿರುಗಿ ನೋಡಿ, ಆತ್ಮವಿಮರ್ಶೆಗೆ ಒಳಪಡಿಸಿಕೊಂಡ 
ತನ್ನ ತಂದೆಯಿಂದ ನರಹರಿ ತಮ್ಮ ಕುಟುಂಬದ ಪೂರ್ವೇತಿಹಾಸವನ್ನು ತಿಳಿದುಕೊಳ್ಳುತ್ತಾನೆ. 
ಇದು ಆತನಿಗೆ ತನ್ನ ಬದುಕಿನ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲು ಅವಕಾಶ 

ಎ . ಪಿ. ಮಾಲತಿ / ೩೨ 


ಮಾಡಿಕೊಡುತ್ತದೆ. ಧಾರ್ಮಿಕ ಪ್ರಭಾವಲಯದಿಂದ ಹೊರಬರಲಾಗದ ನರಹರಿಯಂಥ 
ವ್ಯಕ್ತಿತ್ವ ( ಆತನಿಗೆ ದೇವಿ ನಕ್ಕಂತೆ ಭಾಸವಾಗುವ ಸಂದರ್ಭ ಇದಕ್ಕೆ ನಿದರ್ಶನ) ವು 
ಪರಂಪರೆ ಮತ್ತು ಆಧುನಿಕತೆಯ ನಡುವಿನ ಕೊಂಡಿಯಾಗಿ ಕೆಲಸಮಾಡುತ್ತದೆ , ನಂಬಿಕೆ 
ಕೈಬಿಡದೆಂಬ ಹಿರಿಯ ತಲೆಮಾರಿನ ಆದರ್ಶ ಒಂದೆಡೆಯಾದರೆ, ಬ್ರಾಹ್ಮಣರು ಗದ್ದೆ 
ಉಳಬಾರದೆಂಬ ಸಂಪ್ರದಾಯವನ್ನು ಉಳುವ ಮೂಲಕ ಮೀರಿ ಧಾರ್ಮಿಕ ನಂಬಿಕೆಯನ್ನು 
ಗಟ್ಟಿಗೊಳಿಸುವುದು ಇವುಗಳ ನಡುವಿನ ಸಂಘರ್ಷದ ಫಲವಾಗಿದೆ. 

ಆಧುನಿಕತೆಯ ಪ್ರವೇಶಕ್ಕೆ ಮೊದಲಿನ ಹಳ್ಳಿಗಳು, ವೈದಿಕ ಮನೆತನ, ತಲೆತಲಾಂತರ 
ಗಳಲ್ಲಿ ಆದ ಮೌಲ್ಯಗಳ ಸ್ಥಿತ್ಯಂತರಗಳು , ವಿಭಕ್ತ ಕುಟುಂಬಗಳಾಗಿ ಒಡೆಯುವ 
ಅವಿಭಕ್ತ ಪರಿಕಲ್ಪನೆ, ನಗರಜೀವನದತ್ತ ಮುಖಮಾಡಿರುವ ಹೊಸಪೀಳಿಗೆ, ಕೃಷಿಸಂಸ್ಕೃತಿಯ 
ಸನಾತನ ಪರಂಪರೆಯಿಂದ ವಿಮುಖರಾಗುವ ವಿದ್ಯಾವಂತ ವರ್ಗ , ಅವರ 
ಎಡಬಿಡಂಗಿತನ, ಪ್ರಜ್ಞಾಪೂರ್ವಕವಾಗಿ ಅವರು ಕಾಯ್ದುಕೊಳ್ಳುವ ಪ್ರತ್ಯೇಕತೆ - ಈ ಎಲ್ಲ 
ಅಂಶಗಳ ಸಮ್ಮಿಶ್ರ ಚಿತ್ರಣವು ಮಾಲತಿಯವರ ಅನುಭವ ವಲಯಕ್ಕೆ ದಕ್ಕಿದ ಹಳ್ಳಿ 
ಹಾಗೂ ನಗರಜೀವನದ ಫಲವಾಗಿದೆ. 


ಖಾಲಿಮನೆ ( ೧೯೯೯ ) : ತರಂಗ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಈ ಕಾದಂಬರಿ 
ಪ್ರಕಟವಾಗಿದೆ. ೧೯೯೯ರಲ್ಲಿ ಪುಸ್ತಕ ರೂಪದಲ್ಲಿ ಬಂದಿದೆ. ಹೆಣ್ಣಿಗೆ ವಿವಾಹವೇ 
ಅಂತಿಮವಲ್ಲ ; ಅದನ್ನು ಮೀರಿಯೂ ಆಕೆ ತನ್ನತನವನ್ನು ಬೆಳೆಸಿಕೊಳ್ಳಬಲ್ಲಳು; 
ಸಮಾಜವನ್ನು ಸಶಕ್ತಗೊಳಿಸಲು ಮಹತ್ವದ ಕೊಡುಗೆಯನ್ನು ನೀಡಬಲ್ಲಳು ಎಂಬುದನ್ನು 
ಖಾಲಿಮನೆಯ ಕುಮುದಾಳ ಪಾತ್ರದಲ್ಲಿ ಮಾಲತಿಯವರು ಕಡೆದಿಟ್ಟಿದ್ದಾರೆ. 
ಹದಿಹರೆಯದಲ್ಲಿ ಅವಳ ಬಾಲಿಶ ಮನಸ್ಸು ಬಾಪೂವಿನ ಕುರಿತು ಕಟ್ಟಿಕೊಂಡ ಚಿತ್ರಗಳೆಲ್ಲ 
ಮುಂದೆ ಅವಳ ಮಧ್ಯವಯಸ್ಸಿನಲ್ಲಿ ತನ್ನ ಸಂಪರ್ಕಕ್ಕೆ ಬಂದ ಬಾಪೂವಿನ ಚಿತ್ರದೊಂದಿಗೆ 
ಬೆರೆತು ಕಲಸುಮೇಲೋರಗವಾಗುತ್ತದೆ. ಬದುಕಿನಲ್ಲಿ ಅವಳು ಪಡೆಯುತ್ತ ಬಂದ 
ಅನುಭವಗಳಿಂದಾಗಿ ಅವಳು ಬಾಪೂವಿನ ಚಿತ್ರವನ್ನು ಹೊಸದಾಗಿ ಕಟ್ಟುತ್ತ ಹೋಗುತ್ತಾಳೆ. 
ಹೆಣ್ಣು ಸ್ವಭಾವತಃ ಭಾವುಕಳು ಎಂಬುದಕ್ಕೆ ಅಪವಾದವೆಂಬಂತೆ ತನ್ನ ವಯಸ್ಸಿಗನು 
ಗುಣವಾಗಿ ಮಾಗುತ್ತ ಬಂದ ಕುಮುದಾಳ ಮನಸ್ಸು ಬಾಪೂವಿನ ನಡವಳಿಕೆಗಳನ್ನು 
ತಾರ್ಕಿಕವಾಗಿ ಮತ್ತು ಬೌದ್ಧಿಕವಾಗಿ ಒರೆಗೆ ಹಚ್ಚುತ್ತ ಹೋಗುತ್ತದೆ. ಮತ್ತು ಅಂತಿಮವಾಗಿ 
ಅವಳಿಗೆ ತನ್ನ ಆತ್ಮಗೌರವವೇ ಮುಖ್ಯವಾಗಿ 'ಸ್ನೇಹಿತರಾಗಿ ಮುಂದುವರಿಯೋಣ' 
ಎಂಬ ಪ್ರಬುದ್ಧ ತೀರ್ಮಾನಕ್ಕೆ ಆಕೆ ಬರುತ್ತಾಳೆ . ಈ ಕಾದಂಬರಿಯು ೧೯೯೮ರಲ್ಲಿ 
ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಬಹುಮಾನವನ್ನು ಪಡೆದಿದೆ. 


ಹಸಿರು ಚಿಗುರು ( ೨೦೦೮): ಸುಮಾರು ೯ ವರ್ಷಗಳ ಬಳಿಕ ರಚನೆಯಾದ ಈ 
ಕಾದಂಬರಿ ತರಂಗ ವಾರಪತ್ರಿಕೆಯಲ್ಲಿ ಧಾರವಾಹಿಯಾಗಿ ಪ್ರಕಟವಾಗಿದೆ. ಶಿವರಾಮ 
ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಇದು ಸ್ವಲ್ಪಮಟ್ಟಿಗೆ ನೆನಪಿಸುತ್ತದೆ . 

ಎ. ಪಿ. ಮಾಲತಿ / ೩೩ 


ಮಗ- ಸೊಸೆಯೊಂದಿಗಿನ ಸಂಘರ್ಷದ ಘಟನೆಯೊಂದರಲ್ಲಿ ಮಡದಿಯನ್ನು 
ಕಳೆದುಕೊಂಡಗೋಪಾಲರಾಯರು ನಿಷ್ಠುರಳಾದ ಸೊಸೆ ನೀರಜಳೊಂದಿಗೆ ಹೊಂದಾಣಿಕೆ 
ಸಾಧ್ಯವಾಗದೆ, ತಾವು ಪ್ರೀತಿಯಿಂದ ಕಟ್ಟಿ ಬೆಳೆಸಿದ ರಜತಗಿರಿಯ ತೋಟ, ಮನೆಗಳನ್ನು 
ವೃದ್ದಾಪ್ಯದ ವೇಳೆಗೆ ತೊರೆದು ದೇಶಾಂತರ ಹೊರಟುಹೋಗುತ್ತಾರೆ. ಎಲ್ಲೆಲ್ಲೋ 
ಅಲೆದಾಡಿ ತೊಳಲಿ, ಮಾನಸಿಕ ನೆಮ್ಮದಿ ಕಾಣದೆ ದೀರ್ಘ ಸಮಯದ ನಂತರ 
ರಜತಗಿರಿಗೆ ಮರಳಿದರೆ ಅದು ಬೆಂಗಾಡಾಗಿರುತ್ತದೆ; ಮನೆ ಜೀರ್ಣಾವಸ್ಥೆಯಲ್ಲಿರುತ್ತದೆ . 
ಉದ್ಯೋಗಸ್ಥೆ ಸೊಸೆ ಗಂಡನೊಂದಿಗೆ ಕೃಷಿ ಬದುಕಿಗೆ ಒಗ್ಗಿಕೊಳ್ಳಲಾರದೆ ಹತ್ತಿರದ 
ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರುತ್ತಾಳೆ. ಊರಿಗೆ ಹಿಂದಿರುಗಿದ ಗೋಪಾಲ 
ರಾಯರು ಮತ್ತೆ ಅದೇ ಕೌಟುಂಬಿಕ ಸಂಘರ್ಷಕ್ಕೆ ಗುರಿಯಾಗುತ್ತಾರೆ. ಇಲ್ಲಿ ಬೇಡವೆಂದು 
ಮಗಳು ಚಾರುಲತಾಳಲ್ಲಿಗೆ ಹೋದರೆ ಅಲ್ಲಿಯೂ ಅಭಿಪ್ರಾಯ ಭೇದದ ಸಮಸ್ಯೆ. 
ಮತ್ತೆ ಮನೆಗೆ ಹಿಂದಿರುಗಿದರೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಮಗ ಅತೀಶ ಅತ್ತ 
ಹೆಂಡತಿಯನ್ನೂ ವಹಿಸಿಕೊಳ್ಳಲಾರದೆ ಇತ್ತ ತಂದೆಯನ್ನೂ ಸಮರ್ಥಿಸಲಾರದೆ 
ಒದ್ದಾಡುತ್ತಿರುತ್ತಾನೆ. ಅವನ ಮಗ ಬೆಳೆದಂತೆ ಶಿಕ್ಷಣದಲ್ಲಿ ಒಂದಾಗಿ ಅಜ್ಜನ ರಜತಗಿರಿಯತ್ತ 
ಆಕರ್ಷಿತನಾಗುತ್ತಾನೆ. ಒಂದು ಬಗೆಯಲ್ಲಿ ಇದು ಮೂರನೆಯ ತಲೆಮಾರು ಕೃಷಿಗೆ, 
ನೆಲಸಂಸ್ಕೃತಿಗೆ ಮರಳುವ ಪ್ರಕ್ರಿಯೆಯಾಗಿದೆ. ಮುಂದೆ ಅವನೇ ಅಜ್ಜನ ಅಭಿಲಾಷೆಯನ್ನು 
ನೆರವೇರಿಸುವ ಮತ್ತು ಕುಟುಂಬವನ್ನು ಬೆಸೆಯುವ ಕೊಂಡಿಯಾಗಿ ಕಾಣಿಸುತ್ತಾನೆ. 
ಪಲ್ಲಟಗಳ ಹಿನ್ನೆಲೆಯಲ್ಲಿ ತಲೆಮಾರುಗಳ ಸಂಘರ್ಷವನ್ನು ಈ ಕಾದಂಬರಿ 
ದಾಖಲಿಸುತ್ತದೆ. 
- ಮಾಲತಿಯವರ ಹಸಿರು ಚಿಗುರುವಿನಂತೆಯೇ , ಅನಿಶ್ಚಯ , ಆಘಾತದಂತಹ 
ಕಾದಂಬರಿಗಳಲ್ಲಿ ಹೀಗೆ ನಗರ ಹಾಗೂ ಗ್ರಾಮ ಸಂಸ್ಕೃತಿಗಳ ನಡುವೆ ಹೊಂದಾಣಿಕೆಯ 
ಹೋರಾಟವು ಕೆಲವೊಮ್ಮೆ ಆಂಶಿಕವಾಗಿ , ಮತ್ತೆ ಕೆಲವೊಮ್ಮೆ ಪ್ರಮುಖವಾಗಿ 
ಕಾಣಿಸಿಕೊಳ್ಳುತ್ತದೆ. ಗೇಣಿ ಪದ್ಧತಿ, ಅದು ಧನಿ ಮತ್ತು ಒಕ್ಕಲುಗಳ ನಡುವಿನ ಸಂಬಂಧದಲ್ಲಿ 
ತಂದ ಬಿರುಕು , ಒಡ್ಡಿದ ಸಮಸ್ಯೆಗಳು ಚರ್ಚಿತವಾಗಿವೆ . ನಿಸರ್ಗ , ಕೃಷಿಯ ಬಗ್ಗೆ ಒಲವು 
ಮತ್ತು ಕಾಳಜಿ ಅವರ ಹಲವುಕಾದಂಬರಿಗಳಲ್ಲಿ ಎದ್ದುಕಾಣುವ ಅಂಶವಾಗಿದೆ. ಹರಿಶ್ಚಂದ್ರ 
ನಂತಹ ಸುಧಾರಿತ ಮನೋಭಾವದ ಪುರುಷರು ಇರುವಂತೆಯೇ ಸುಭದ್ರಮ್ಮನಂತಹ 
ಕಟು ಸಾಂಪ್ರದಾಯಿಕ ಮನಸ್ಸಿನ ಸ್ತ್ರೀಯರೂ ಪಾತ್ರಗಳಾಗಿದ್ದಾರೆ. ಮಾಲತಿಯವರ 
ಕಾದಂಬರಿಗಳಲ್ಲಿ ಸಹಜವಾಗಿಯೇ ಮಹಿಳೆಯರು ಕೇಂದ್ರಸ್ಥಾನದಲ್ಲಿದ್ದಾರೆ. ಅವರ 
ಮಾನಸಿಕ ಸ್ತರ ಹಲವು ಕಡೆಗಳಲ್ಲಿ ಮುನ್ನೆಲೆಗೆ ಬಂದಿವೆ. ಹಾಗೆಂದಮಾತ್ರಕ್ಕೆ ಪುರುಷ 
ವಿರೋಧಿಧೋರಣೆಗಳಾಗಲೀ ಕುರುಡಾದ ಸ್ತ್ರೀಪರವಾದ ವಾದವಾಗಲೀ ಕಾದಂಬರಿಗಳಲ್ಲಿ 
ಎಲ್ಲೂ ವ್ಯಕ್ತವಾಗಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಲಿಂಗಸಂಬಂಧಿಯಾದ ರೋಗಗ್ರಸ್ಥ 
ಧೋರಣೆಗಳಿಗೆ ಪುರುಷರಷ್ಟೇ ಮಹಿಳೆಯರೂ ಹೊಣೆಗಾರರು ಎಂಬುದನ್ನು ಇವು 
ಪ್ರತಿಪಾದಿಸಿವೆ. 
ಮಾಲತಿಯವರ ಕಾದಂಬರಿಗಳಲ್ಲಿ ಸಾಂಪ್ರದಾಯಿಕರಾದ ಪಡಿಯಚ್ಚುಗಳನ್ನು 

ಎ. ಪಿ. ಮಾಲತಿ / ೩೪ 


ಕಾಣಲಾಗುವಂತೆಯೇ ( ಅರ್ಧಾಂಗಿಯ ಕಾವೇರಿ, ಬದಲಾಗದವರು ಅಹಲ್ಯ , 
ಖಾಲಿಮನೆಯ ಗೋದಾವರಿ ಮತ್ತು ಕುಮುದಾಳ ಅಕ್ಕಂದಿರು, ದೇವದ ಸುನಂದಾ 
ಇತ್ಯಾದಿ) ಆಧುನಿಕರಾದ ವಿಭಿನ್ನ ಪ್ರಗತಿಪರ ಮನೋಭಾವದ ಹೆಣ್ಣುಗಳನ್ನೂ 
ಕಾಣಬಹುದಾಗಿದೆ (ನೂಪುರಗಾನದ ಗಾಯತ್ರಿ, ಮಂದಾರದ ಅನುರಾಧ, ಖಾಲಿಮನೆಯ 
ಕುಮುದಾ ಇತ್ಯಾದಿ). ಅತ್ಯಂತ ಕ್ಲಿಷ್ಟ ಸಂದರ್ಭಗಳನ್ನೂ ನಿಭಾಯಿಸುವ ಛಾತಿಯುಳ್ಳ 
ಹೆಣ್ಣುಗಳು (ಉದಾಹರಣೆಗೆ ಖಾಲಿಮನೆಯ ಕುಮುದಾ, ಮಂದಾರದ ಅನುರಾಧ, 
ಪುಣ್ಯದ ಎಣ್ಣೆಯ ಅಲಕಾ ) ಮಾಲತಿಯವರ ಕಾದಂಬರಿಗಳಲ್ಲಿ ಎದ್ದುಕಾಣುತ್ತಾರೆ. 
ತಮ್ಮ ಅನನ್ಯತೆಯ ಶೋಧ ಹಾಗೂ ಸೃಜನಶೀಲತೆಯ ಹಾದಿಯಲ್ಲಿ ಅಡ್ಡಿಯಾಗುವ 
ಕೌಟುಂಬಿಕ ಬದುಕನ್ನೂ ಬದಿಗಿರಿಸಿ, ತಮ್ಮ ಲಕ್ಷದತ್ತ ದಿಟ್ಟ ಹೆಜ್ಜೆಯಿಡುವ ಮಂದಾರದ 
ಅನುರಾಧ, ನೂಪುರಗಾನದ ಗಾಯತ್ರಿಯಂಥವರು ಸಮಾಜದ ಬದಲಾವಣೆಗೂ 
ಕಾರಣರಾಗಬಲ್ಲರು ಎಂಬುದನ್ನು ಮಹಿಳಾ ಸಮಾನತೆಯ ಸಾಧನೆಯ ಹಾದಿಯಲ್ಲಿ 
ಹೆಣ್ಣು ಇಡುವ ಒಂದು ಮಹತ್ವದ ಹೆಜ್ಜೆಯಾಗಿ ಗುರುತಿಸಬಹುದು. ಅಂತೆಯೇ , 
ಸ್ತ್ರೀಸಂವೇದನೆಯ ವಿಭಿನ್ನ ಮುಖಗಳನ್ನು ಈ ಎಲ್ಲ ಕಾದಂಬರಿಗಳಲ್ಲಿ ಕಾಣಬಹುದಾಗಿದೆ. 
ಈ ಎಲ್ಲ ಸಕಾರಾತ್ಮಕ ಅಂಶಗಳ ಜೊತೆಗೇ ಈ ಎಲ್ಲ ಮಾದರಿಗಳೂ ಅವುಗಳದೇ 
ಆದ ಮಿತಿಗಳನ್ನೂ ಹೊಂದಿವೆ ಎಂಬುದನ್ನೂ ಗಮನಿಸಬೇಕು. 

ಎಲ್ಲ ಪಾತ್ರಗಳೂ ತಮ್ಮನ್ನು ತಾವು ಸ್ವವಿಶ್ಲೇಷಣೆಯ ನಿಕಷಕ್ಕೆ ಒಡ್ಡಿಕೊಳ್ಳುವ ಹಂತಗಳು 
ಆ ಮೂಲಕ ಹೆಚ್ಚಿನ ಕತೆಗಳು ಸಾಮಾನ್ಯವಾಗಿ ಸುಖಾಂತವನ್ನು ಕಾಣುವುದು ಕೆಲವು 
ಕಾದಂಬರಿಗಳ ಸಂದರ್ಭಗಳಲ್ಲಿ ಅಷ್ಟೊಂದು ಸಹಜ ಎನ್ನಿಸದಿದ್ದರೂ ಲೇಖಕಿಯು ಭವಿಷ್ಯದ 
ಕುರಿತು ಹೊಂದಿರುವ ಆಶಾವಾದದ ಆಶಯದ ನೆಲೆಯಿಂದ ಮುಖ್ಯವೆನಿಸುತ್ತದೆ. 
ಇಡೀ ಕತೆಯ ರಹಸ್ಯ ಕಾಪಾಡಿಕೊಳ್ಳುವ ಚಾಕಚಕ್ಯತೆ, ಕಥಾವಸ್ತುವಿನ ನಿರೂಪಣೆಗೆ 
ಫ್ಲಾಷ್ಬ್ಯಾಕ್ ತಂತ್ರಗಳು ಅವರ ಕತೆ , ಕಾದಂಬರಿಗಳ ಓದುಗರ ಕುತೂಹಲವನ್ನು 
ಕೊನೆಯತನಕ ಕಾಯಿಡಲು ಕಾರಣವಾಗಿವೆ. ಮಾಲತಿಯವರಲ್ಲಿ ಹುದುಗಿರುವ ಸಾಹಿತ್ಯಕ 
ಎಚ್ಚರದೊಂದಿಗೆ ವೈಜ್ಞಾನಿಕ ತಿಳುವಳಿಕೆಯನ್ನು ಗುರುತಿಸಬಹುದು. ಮಾಲತಿಯವರ 
ಅನೇಕ ಕಾದಂಬರಿಗಳಲ್ಲಿ ದುರ್ಬಲ ಮನಸ್ಸಿನ ವ್ಯಕ್ತಿಗಳು ಮನೋವೈಕಲ್ಯಕ್ಕೆ ಗುರಿಯಾಗುವುದು 
ಕಂಡುಬರುತ್ತದೆ (ಉದಾಹರಣೆಗೆ, ವಕ್ರರೇಖೆಯ ಸುಮನ, ಆಘಾತದ ಆಶಾ , ಅತೃಪ್ತಿಯ 
ಪುಷ್ಪವಲ್ಲಿ). ಈ ಪಾತ್ರಗಳ ಮಾನಸಿಕ ತುಮುಲಗಳು ದೈಹಿಕ ತೊಂದರೆಗಳ ಮೂಲಕ 
ಕಾಣಿಸಿಕೊಳ್ಳುತ್ತವೆ . ನಿದರ್ಶನಕ್ಕೆ , ಅರ್ಧಾಂಗಿಯ ಉಮೇಶನ ಹೊಟ್ಟೆನೋವು, ಆಘಾತದ 
ಆಶಾಳ ಕಿವಿನೋವನ್ನು ಗಮನಿಸಬಹುದು. ಇದು ಮಾಲತಿಯವರ ಮನೋವೈಜ್ಞಾನಿಕ 
ನಿಲುವನ್ನು ಸೂಚಿಸುತ್ತದೆ. 

ಪಾತ್ರಗಳ ಮನೋವಿಶ್ಲೇಷಣೆ ಮಾಲತಿಯವರ ಪ್ರಧಾನ ಕಾಳಜಿಯಾಗಿರುವುದರಿಂದ 
ಅವರ ಕಾದಂಬರಿಗಳಲ್ಲಿ ಕೆಲವದರಲ್ಲಿ ಮುಖ್ಯವಾಗಿ, ಇನ್ನು ಕೆಲವದರಲ್ಲಿ ಆಂಶಿಕವಾಗಿ 
ಇಂತಹ ಚಿತ್ರಣ ಕಂಡುಬರುತ್ತದೆ. ಇಲ್ಲಿನ ಪಾತ್ರಗಳು ಹೆಣ್ಣು -ಗಂಡು ಭೇದವಿಲ್ಲದೆ 
ಚಿಂತನಶೀಲ ಗುಣವನ್ನು ಹೊಂದಿವೆ; ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುತ್ತವೆ (ಉತ್ತಮ 

ಎ. ಪಿ. ಮಾಲತಿ / ೩೫ 


ಉದಾಹರಣೆಗಳು - ದೇವದ ವಾಸುದೇವ, ಸುನೀತಿ, ಅತೃಪ್ತಿಯ ಉಮಾ, ಸದಾನಂದ, 
ಖಾಲಿಮನೆಯ ಕುಮುದಾ , ನೂಪುರಗಾನದ ಗಾಯತ್ರಿ, ದಯಾನಂದ ಮೊದಲಾದ 
ಪಾತ್ರಗಳು) , ಸಾಂಪ್ರದಾಯಿಕ ಆಲೋಚನೆಗಳು ಮತ್ತು ಆಧುನಿಕತೆಯ ಮನೋಗತ 
ಗಳೆರಡೂ ಬೇರೆ ಬೇರೆ ಪಾತ್ರಗಳ ಮೂಲಕ ಜೊತೆಜೊತೆಯಾಗಿಯೇ ವಿಶ್ಲೇಷಣೆಗೊಳ 
ಪಡುತ್ತ ಸಾಗುವುದರಿಂದ ಕತೆಯ ಒಳಗೆ ಆಶಯವೊಂದು ರೂಪುಗೊಳ್ಳುವುದು 
ಅವರ ಕತೆಗಳ ವೈಶಿಷ್ಟವಾಗಿದೆ. ಸಂದ ಬದುಕನ್ನು ಹಿಂತಿರುಗಿ ನೋಡಿ, ಆತ್ಮವಿಮರ್ಶೆಗೆ 
ಒಳಪಡಿಸಿಕೊಳ್ಳುವ ರೀತಿ ಮಾಲತಿಯವರ ಕತೆ, ಕಾದಂಬರಿಗಳಲ್ಲಿ ಸಾಮಾನ್ಯವಾಗಿ 
ಕಂಡುಬರುವ ಅಂಶವಾಗಿದೆ. 

ಇನ್ನುಳಿದಂತೆ, 'ಹೊಸಹೆಜ್ಜೆ' ( ೧೯೭೯ ) , 'ಅಲೋಕ' ( ೧೯೮೧) ಕಾದಂಬರಿಗಳು 
ಹೆತ್ತವರ ಪ್ರೀತಿಯಿಂದ ವಂಚಿತರಾದ ಮಕ್ಕಳ ಬದುಕು ಏನಾಗುತ್ತದೆ ಎಂಬುದರ 
ವೃತ್ತಾಂತವಾಗಿದ್ದರೆ, ' ಪುನರ್ಮಿಲನ ' ( ೧೯೮೧) , ' ಮಂದಾರ ' ( ೧೯೮೭ ) 
ಕಾದಂಬರಿಗಳು ಹದಿಹರೆಯದ ಯುವಕ - ಯುವತಿಯರು ಪ್ರೇಮಕ್ಕೆ ಬಿದ್ದು, ಊರುಬಿಟ್ಟು 
ದೂರಓಡಿಹೋಗಿಬದುಕಿಗಾಗಿ ಪಡುವ ಬವಣೆ, ಎದುರಿಸುವ ಸಂಕಷ್ಟಗಳ ಚಿತ್ರಣಗಳಾಗಿವೆ. 
ವಿಷಮ ದಾಂಪತ್ಯದ ವಸ್ತು 'ಸರಿದ ತೆರೆ '( ೧೯೮೦) ಕಾದಂಬರಿಯದಾದರೆ , 
“ ಅನಿಶ್ವಯ '( ೧೯೭೮), ' ತಿರುಗಿದ ಚಕ್ರ'( ೧೯೮೫) ಕಾದಂಬರಿಗಳು ಕೌಟುಂಬಿಕ ಬಿಕ್ಕಟ್ಟಿನ 
ವಸ್ತುವನ್ನು ನಿರ್ವಹಿಸಿದೆ. 'ಬದಲಾಗದವರು' ( ೧೯೮೪) ಮೂಢನಂಬಿಕೆಗೆ ಬಲಿಯಾದ 
ಅಕ್ಷರಸ್ಥರನ್ನೂ ಒಳಗೊಂಡ ಸಮಾಜವನ್ನು ಪ್ರತಿಬಿಂಬಿಸುತ್ತದೆ. 


೨. ೨ ಮಾಲತಿಯವರ ಸಣ್ಣಕಥಾಜಗತ್ತು 

ಕಾದಂಬರಿ ಪ್ರಕಾರವನ್ನು ತನ್ನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಮಾಡಿಕೊಂಡು 
ಯಶಸ್ವಿಯಾಗಿರುವ ಮಾಲತಿಯವರು ಸಣ್ಣಕಥಾ ಪ್ರಕಾರದಲ್ಲೂ ಕೆಲಸ ಮಾಡಿದ್ದಾರೆ. 
ಅವರ ಅರವತ್ತಕ್ಕೂ ಮಿಕ್ಕಿದ ಸಣ್ಣಕತೆಗಳು ನಾಡಿನ ವಿವಿಧ ನಿಯತಕಾಲಿಕೆಗಳಲ್ಲಿ 
ಪ್ರಕಟವಾಗಿವೆ. ಕೆಲವು ಸಣ್ಣಕತೆಗಳು ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗಿವೆ. 
ಅವುಗಳಲ್ಲಿ ಕೆಲವು ಕತೆಗಳನ್ನು ಆಯ್ದು ಎರಡು ಕಥಾಸಂಕಲನಗಳ ರೂಪದಲ್ಲಿ 
ಓದುಗರ ಮುಂದಿಟ್ಟಿದ್ದಾರೆ. ತಮ್ಮ ಮೊದಲ ಕಥಾಸಂಕಲನವನ್ನು ' ವಸಂತದ ಹೂವುಗಳು' 
( ೧೯೯೮) ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. 

- ಒಟ್ಟು ಹನ್ನೆರಡು ಕಥೆಗಳನ್ನು ಒಳಗೊಂಡಿರುವ ಈ ಸಂಕಲನವು ಕುಟುಂಬ, 
ಅದರಲ್ಲಿನ ಸಂಬಂಧಗಳು, ಹದಿಹರಯದ ಮಕ್ಕಳ ವಿಷಯದಲ್ಲಿ ಹಾದಿತಪ್ಪುವ, 
ಎಡಹುವ ಹೆತ್ತವರು, ಮೇಲ್ನೋಟಕ್ಕೆ ಸಂಪೂರ್ಣ ಕೆಟ್ಟುಹೋದಂತೆ ಕಾಣಿಸುವ 
ಸಂಬಂಧಗಳು ಹೊಸತನದೊಂದಿಗೆ ಪುಟಿದು, ಚಿಗುರುವ ಪರಿ ಅಚ್ಚರಿ ತರುವಂಥದ್ದು. 
ಮಾನವ ತನ್ನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಪೂರ್ವವಾದ ನಿರ್ಲಿಪ್ತತೆಯನ್ನು 
ತಿರುವು, ರಕ್ಷಣೆಯಂಥ ಕೆಲವು ಕತೆಗಳು ಹೇಳಿದರೆ, ಸಕಲ ಜೀವರಾಶಿಗಳ ಮೇಲೆ 
ಬೆಳೆಸಿಕೊಳ್ಳಬೇಕಾದ ಪ್ರೀತಿಯ ಅವಶ್ಯಕತೆಯನ್ನು ಮುದಿನಾಯಿ ಮತ್ತು ಮನೆಮಗಳು 

ಎ. ಪಿ. ಮಾಲತಿ / ೩೬ 


ಕತೆಗಳು ಸಾರುತ್ತವೆ. ಮುಂಬೈ ಬದುಕಿನ ಯಾಂತ್ರಿಕತೆಯು ಮಾನವತೆಯನ್ನು ಮಸುಕು 
ಗೊಳಿಸುತ್ತ ಸಾಗಿದ, ಸಂಬಂಧಗಳನ್ನು ಗುರುತಿಸಲಾಗದ ಸ್ಥಿತಿಗೆ ತಳ್ಳಿದ ಪರಿ ಅವನು 
ಮತ್ತು ಮಗು ಹಾಗೂ ಹೊಣೆ ಕತೆಗಳ ವಸ್ತುವಾಗಿದೆ. ಮನುಷ್ಯನ ವ್ಯಕ್ತಿತ್ವದ ಬಾಹ್ಯರೂಪ 
ಸಮಾಜವನ್ನು ಪ್ರಭಾವಿಸುವುದನ್ನು ತಿಳಿಸುವುದಕ್ಕೆ ಮಾನ ತೆಗೆದ ಉಡುಪು ಹಾಗೂ 
ಅವನು ಮತ್ತು ಮಗು ಕತೆಗಳು ಬಳಕೆಯಾಗಿವೆ. ಸಂಬಂಧಗಳನ್ನು ಮೀರಿ ಬೆಳೆಯಬೇಕಾದ 
ಮಾನವ ಪ್ರೇಮ, ಹದಿಹರೆಯದ ಯುವಕ - ಯುವತಿಯರ ಕುರಿತ ಕತೆಗಾರಿಯ 
ಕಾಳಜಿ ' ವಸಂತದ ಹೂವುಗಳು', ' ರಕ್ಷಣೆ', 'ತಿರುವು - ಈ ಕತೆಗಳಲ್ಲಿ ವ್ಯಕ್ತವಾಗುತ್ತದೆ. 

'ಸಂಜೆಬಿಸಿಲು'( ೨೦೦೪) ಅವರ ಎರಡನೆಯ ಕಥಾಸಂಕಲನವಾಗಿದೆ. ಹತ್ತೊಂಬತ್ತು 
ಕತೆಗಳ ಈ ಸಂಕಲನ ಬೆಂಗಳೂರಿನ ೨೦೦೪ರ ಸಾಲಿನ ಕಥಾರಂಗಂ ಪ್ರಶಸ್ತಿಗೆ 
ಭಾಜನವಾಗಿದೆ. ಈ ಸಂಕಲನದ 'ಕೊರಮನ ಹೆಂಡತಿ' ಕತೆಯು ಮಾಲತಿ ಅವರ 
'ಕಾಡು ಕರೆಯಿತು' ಕಾದಂಬರಿಯನ್ನು ನೆನಪಿಸಿದರೆ, ' ಚಿನ್ನದ ಬಳೆಗಳು ' ಕತೆಯು 
ಎಲ್ಲೋ ಒಂದು ಕಡೆ ಅವರ ' ಪುಣ್ಯದ ಎಣ್ಣೆ' ಕಾದಂಬರಿಯನ್ನು ಮನಸ್ಸಿಗೆ ತರುತ್ತದೆ. 
ಹಿಂತಿರುಗಿ ಪಡೆದದ್ದು ಮತ್ತು ವಕ್ರರೇಖೆ ಕತೆಗಳಲ್ಲಿ ಲಕ್ಷದೀಪೋತ್ಸವ ಮತ್ತು ರೈಲ್ವೆನಿಲ್ದಾಣದ 
ಜನರ ನಿಗ್ಗಿನಲ್ಲಿ ಕಳೆದು ಹೋಗಿ, ದೀರ್ಘಕಾಲದ ಬಳಿಕ ಮರಳಿ ದೊರಕಿದ ಮಗಳ 
ಕುರಿತು ನಿರ್ಧಾರ ತೆಗೆದುಕೊಳ್ಳುವ ನಿರ್ಣಾಯಕ ಸಂಗತಿಯನ್ನು ಸಕಾರಾತ್ಮಕವಾಗಿ 
ನಿರ್ವಹಿಸಿದರೆ, ನಿರ್ಮಲ ಕತೆಯಲ್ಲಿ ಅಪಘಾತದಲ್ಲಿ ಸತ್ತು ಶಾಶ್ವತವಾಗಿ ದೂರಾದ 
ಎಳೆಮಗನ ತಾಯಿ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಅನುಭವಿಸುವ 
ನೋವನ್ನು ಹೇಳುತ್ತದೆ. ಹಿಂತಿರುಗಿ ಪಡೆದದ್ದು' ಮತ್ತು ' ವಕ್ರರೇಖೆ'- ಈ ಎರಡು 
ಕತೆಗಳಲ್ಲಿ ಚಿಕ್ಕಪ್ರಾಯದಲ್ಲಿ ತಪ್ಪಿಸಿಕೊಂಡ ಮಕ್ಕಳು ಹುಡುಗಿಯರಾಗಿದ್ದಾರೆ. ಭವಾನಿಯ 
ಸಂದರ್ಭದಲ್ಲಿ ಅವಳ ಮನಸ್ಸಿನ ಅಭಿಪ್ರಾಯಕ್ಕೆ ಬೆಲೆ ಕೊಡಲು ತಯಾರಾಗುವ ಹೆತ್ತ 
ತಂದೆ ಅವಳಿಗೆ ತಮಗಿಂತ ಉತ್ತಮ ಭವಿಷ್ಯ ಕೊಡಬಲ್ಲ ಸಾಕುತಂದೆ - ತಾಯಿಯರಿಗೇ 
ಅವಳನ್ನು ಒಪ್ಪಿಸುವ ನಿರ್ಧಾರಕ್ಕೆ ಬಂದರೆ, ಬೇಬಿಯ ಸಂದರ್ಭದಲ್ಲಿ ಸಮಾಜದಲ್ಲಿ 
ಪ್ರತಿಷ್ಠಿತರಾದ ತಂದೆ - ತಾಯಿ ಭಾವನಾತ್ಮಕ ನೆಲೆಯಿಂದ ಅವಳನ್ನು ಸ್ವೀಕರಿಸುವ ನಿರ್ಧಾರಕ್ಕೆ 
ಬರುವುದು ಓದುಗರ ನೆಲೆಯ ತೀರ್ಮಾನವೂ ಆಗಿದೆ. ನಿರ್ಮಲ' ಕತೆಯಲ್ಲಿ ತೀರಿಕೊಂಡ 
ಮಗು ಬಯಸಿ ಪಡೆದ ಗಂಡುಮಗುವಾಗಿದೆ ಎಂಬುದು ಮುಖ್ಯ . ಆದರೆ ಇಲ್ಲೆಲ್ಲ 
ಮಕ್ಕಳ ತಂದೆಯ ಬೇಜವಾಬ್ದಾರಿಯಿಂದ ಸಂಭವಿಸಿದ ಅಚಾತುರ್ಯದಿಂದ ನರಳುವವರು 
ತಾಯಂದಿರಾಗಿದ್ದಾರೆ. 

ಈ ಸಂಕಲನದಲ್ಲಿ ಉಳಿದಂತೆ ಕಲ್ಲು ಕರಗಿತು, ಚಿನ್ನದ ಬಳೆಗಳು ಮತ್ತು ಅತೃಪ್ತ 
ಆತ್ಮಗಳು ಹೆಚ್ಚು ಮುಖ್ಯವಾಗುತ್ತವೆ. ಮೊದಲ ಎರಡು ಕತೆಗಳಲ್ಲಿ ಬಂಗಾರದ ಆಭರಣಗಳ 
ಕುರಿತ ಸ್ತ್ರೀಯರ ಚಿಂತನೆಯ ವಿಭಿನ್ನ ಮುಖಗಳನ್ನು ಪ್ರಕಟಿಸಲಾಗಿದೆ. ಕಲ್ಲು ಕರಗಿತು 
ಕತೆಯಲ್ಲಿ ಹೊನ್ನಮ್ಮ ' ತನ್ನದು' ಎಂಬ ವ್ಯಾಮೋಹದ ಜೊತೆಗೆ ತನ್ನ ಬದುಕಿನ 
'ಸುಭದ್ರತೆಯ ದೃಷ್ಟಿಯಿಂದ ತನ್ನ ಚಿನ್ನವನ್ನು ಮಗಳಿಗೆ ಕೊಡಲು ಒಪ್ಪುವುದಿಲ್ಲ. 
ಆದರೆ ಚಿನ್ನದ ಬಳೆಗಳು ಕತೆಯಲ್ಲಿ ಶಾರದೆಯ ಸಂದರ್ಭದಲ್ಲಿ ಅದು ತಲೆತಲಾಂತರದಿಂದ 

ಎ. ಪಿ. ಮಾಲತಿ / ೩೭ 


ಬಂದ ಸಾಂಪ್ರದಾಯಿಕ ಜವಾಬ್ದಾರಿಯ , ಅಧಿಕಾರದ ಸಂಕೇತವಾಗಿದೆ. ಇದರಲ್ಲಿ 
ಮಾವಯ್ಯ ಅದನ್ನು ಪರಂಪರೆಯ ರಕ್ಷಣೆಯ ದೃಷ್ಟಿಯಿಂದ ನೋಡಿದರೆ, ಎರಡನೆಯ 
ಸೊಸೆ ಆಧುನಿಕ ದೃಷ್ಟಿಯಿಂದ ವಿವೇಚಿಸಿ , ಬಳೆಗಳನ್ನು ಶಾರದೆಗೆ ಹಿಂದಿರುಗಿಸುವ 
ಮೂಲಕ ಜಾಣತನದಿಂದ ಕುಟುಂಬ ಸೌಹಾರ್ದತೆಯನ್ನು ಉಳಿಸಿಕೊಳ್ಳಲು 
ಬಳಸಿಕೊಳ್ಳುತ್ತಾಳೆ. ಆದರೆ ಇದಕ್ಕಿಂತ ಭಿನ್ನವಾಗಿ ' ಅತೃಪ್ತ ಆತ್ಮಗಳು ' ಕತೆಯು ನೈತಿಕ 
ತಳಹದಿಯ ಮೇಲೆ ಸಂಪತ್ತಿನ ( ಬಂಗಾರ ಮತ್ತು ಭೂಮಿ) ಸಂಗ್ರಹದ ಮೌಲ್ಯವನ್ನು 
ಪ್ರತಿಪಾದಿಸುತ್ತದೆ. ಹಾಗಾಗಿ ನಾಲ್ಕನೆಯ ತಲೆಮಾರಿನ ಈಶ್ವರ ಬಂಗಾರದ ಸೊಂಟಪಟ್ಟಿಯ 
ಒಡತಿ ಅಲೀಮಾಳ ಇತಿಹಾಸವನ್ನು ಕೆದಕಹೊರಡುತ್ತಾನೆ. 

' ಇಲ್ಲದವರು' ಕತೆ ಭವಿಷ್ಯದ ಕುರಿತ ಗಂಡು - ಹೆಣ್ಣಿನ ಚಿಂತನೆಗಳ ಮುಖಾಮುಖಿ 
ಯಾಗಿದೆ. ನಾಲ್ವರು ಹೆಣ್ಣುಮಕ್ಕಳ ತಾಯಿ ಸಾವಿತ್ರಿ ತನ್ನ ಪತಿಯ ಸಾವಿನಿಂದ ಅನುಭವಿಸುವ 
ಅತಂತ್ರತೆ, ಈ ಸಂದರ್ಭವು ಅನಾವರಣಗೊಳಿಸುವ ಬಂಧುಗಳ ಸ್ವಾರ್ಥಬುದ್ದಿ ಇಲ್ಲಿ 
ಮುಖ್ಯವಾಗುತ್ತವೆ. ಅಲ್ಲಿಯತನಕ ದುರ್ಬಲವಾಗಿ ಕಾಣುವ ಸಾವಿತ್ರಿಯ ವ್ಯಕ್ತಿತ್ವ ಕತೆಯ 
ಕೊನೆಯಲ್ಲಿ ಅರೆಯುವ ಕಲ್ಲಿನ ಅಡಿಯಿಂದ ಹೂತಿಟ್ಟ ಚಿನ್ನ - ಹಣವನ್ನು ಹೊರತೆಗೆಯುವ 
ವೇಳೆಗೆ ಸಂಪೂರ್ಣ ಬದಲಾಗಿಬಿಡುತ್ತದೆ ಎಂಬಲ್ಲಿ ಹೊಸ ಬದುಕಿನ ಕುರಿತ ಸ್ತ್ರೀ 
ಚಿಂತನೆಯ ಧನಾತ್ಮಕ ಅಂಶವನ್ನು ಕತೆ ಒಳಗೊಂಡಿದೆ. ಬೆಂಗಳೂರು ಆಕಾಶವಾಣಿಯಿಂದ 
ಈ ಕತೆ ನಾಟಕರೂಪದಲ್ಲಿ ಬಿತ್ತರಗೊಂಡಿದೆ. 
- ಇವುಗಳಲ್ಲದೆ, ' ವಿಶ್ವಾಸ' ಮತ್ತು ' ಅಪವಾದ' ಕತೆಗಳು ನಂಬಿಕೆಯ ಎರಡು 
ಮುಖಗಳ ವಸ್ತುವನ್ನು ಪ್ರತ್ಯೇಕವಾಗಿ ನಿರ್ವಹಿಸುವ ಕಾರಣಕ್ಕೆ ಗಮನಸೆಳೆಯುತ್ತವೆ. 
ಅಲ್ಪಸಮಯದ ಪರಿಚಯವಾದರೂ ರಮೇಶರಾಯರಲ್ಲಿ ದೊಡ್ಡಮೊತ್ತಕ್ಕೆ ವಿಶ್ವಾಸವಿಡುವ 
ವೆಂಕಟೇಶ ಪ್ರಭುಗಳು ಒಂದೆಡೆಯಾದರೆ, ದೀರ್ಘಕಾಲದ ಒಡನಾಟವಿದ್ದರೂ , ಅನಿರೀಕ್ಷಿತ 
ಬೆಳವಣಿಗೆಯೊಂದು ಕಾರಣವಾಗಿ ಅಪ್ಪಣ್ಣನ ಪ್ರಾಮಾಣಿಕತೆಯನ್ನೇ ಅಪಮಾನಿಸುವ 
ವಠಾರದ ಮಂದಿ ಇನ್ನೊಂದೆಡೆ ಇದ್ದಾರೆ. ಇಲ್ಲಿ ಬಾಯಿಮಾತಿನ ವ್ಯವಹಾರದ ಹಿಂದಿನ 
ಜನಬದುಕಿನ ಮಾದರಿಯ ಎದುರು ಎಲ್ಲವನ್ನು ದಾಖಲೆಯ ಮೂಲಕವೇ ಸಾಧಿಸುವ 
ಆಧುನಿಕರ ಮಾದರಿಗಳೂ ಇವೆ. ಹಾಗೆಯೇ ತಮ್ಮ ಕಾರ್ಯಸಾಧನೆಯ ಉದ್ದೇಶವಿರುವ 
ವಠಾರದ ಮಂದಿ ಅಪ್ಪಣ್ಣನಲ್ಲಿ ಇಟ್ಟ ವಿಶ್ವಾಸ ಕೇವಲ ಟೊಳ್ಳುತನದ್ದು ಎಂಬುದೂ 
ಆಧುನಿಕ ಜಗತ್ತಿನ ಇಂದಿನ ಸೋಗಲಾಡಿತನದ ವಾಸ್ತವವಾಗಿದೆ. 

ಭಾಷೆಯ ಬಳಕೆ, ನಿರೂಪಣೆಯ ತಂತ್ರ, ವಸ್ತುವಿನ ಆಯ್ಕೆ ಮತ್ತು ನಿರ್ವಹಣೆ 
ಇವು ಯಾವುದರಲ್ಲೂ ಯಾವುದೇ ತೊಡಕಿಲ್ಲದೆ ಲೀಲಾಜಾಲವಾಗಿ ಮನಮುಟ್ಟುವಂತೆ 
ಬರೆಯುವ ಶೈಲಿ ಮಾಲತಿಯವರಿಗೆ ಕರಗತವಾಗಿದೆ. ಇದರ ಜೊತೆಗೆ ವಿಷಯ 
ವೈವಿಧ್ಯ ಮಾಲತಿಯವರ ಜನಪ್ರಿಯತೆಗೆ ಕಾರಣವಾಗಿದೆ. ಸಂಪ್ರದಾಯ ಬದ್ದವಾಗಿದ್ದು 
ಕೊಂಡೇ ಪ್ರಗತಿಪರ ಎನ್ನುವುದಕ್ಕೂ ಮಿಗಿಲಾಗಿ ಜೀವಪರವಾದ ಆಶಾವಾದಿ 
ನಿಲುವುಗಳನ್ನು ತಮ್ಮ ಬರಹಗಳಲ್ಲಿ ಮಾಲತಿಯವರು ಪ್ರಕಟಿಸುತ್ತಾರೆ. ಸಂಪ್ರದಾಯಬದ್ಧ 
ಸಮಾಜವು ಮಹಿಳೆಯರ ಬಗೆಗೆ ಹೊಂದಿರುವ ರೂಢಿಗತವಾದ ನಿಲುವುಗಳನ್ನು 


ಎ. ಪಿ. ಮಾಲತಿ / ೩೮ 


ಮನೋವಿಶ್ಲೇಷಣಾತ್ಮಕ ನೆಲೆಯಲ್ಲಿ ಓದುಗರ ಮುಂದಿಡುವ ಮಾಲತಿಯವರು ಈ 
ಹಾದಿಯಲ್ಲಿ ಮಹಿಳೆಯರು ಎದುರಿಸಬೇಕಾದ ಸಂಘರ್ಷದ ಸ್ತರಗಳನ್ನು ಗುರುತಿಸುತ್ತಾರೆ. 
ಮತ್ತು ಕುಟುಂಬವನ್ನೂ ಒಳಗೊಂಡಂತೆ ಮಹಿಳೆ ತನ್ನ ಅನನ್ಯತೆಯನ್ನು ಉಳಿಸಿಕೊಳ್ಳಲು 
ಇರುವ ವಿಭಿನ್ನ ಸಾಧ್ಯತೆಗಳನ್ನು ಶೋಧಿಸುತ್ತಾರೆ. ಈ ಕಾರಣಗಳಿಂದಾಗಿ ಅವರು ಆಧುನೀಕರಣದ 
ರಭಸದ ನಡೆಯಲ್ಲಿ ಆಕೆ ಸಿಕ್ಕಿ, ಕೊಚ್ಚಿಕೊಂಡು ಹೋಗದೆ, ಸಂಯಮದಿಂದ ತನ್ನ 
ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಮುಂದಿಡುತ್ತಾರೆ. 
- ಕರಾವಳಿಯ ಜನಪ್ರಿಯ ಕತೆಗಾರ್ತಿಯರಲ್ಲಿ ಒಬ್ಬರೆಂದು ಮಾಲತಿಯವರನ್ನು 
ಇದೀಗ ಗುರುತಿಸಲಾಗುತ್ತಿದೆ. ಸಾಹಿತ್ಯಕ್ಷೇತ್ರವನ್ನೂ ಬಿಡದೆ ಕಾಡುತ್ತಿರುವ ರಾಜಕೀಯದ 
ಭೂತವು ಸಾಹಿತ್ಯ ಚರಿತ್ರೆಯ ಕಟ್ಟೋಣದಲ್ಲಿ ಇಲ್ಲಿನ ಲೇಖಕಿಯರನ್ನು ಕತ್ತಲಲ್ಲಿರಿಸಿದೆ. 
ಇದನ್ನೂ ಮೀರಿ ತಮ್ಮ ಬರವಣಿಗೆಯ ಅಂತಃಶಕ್ತಿಯಿಂದ ತಾವೇ ತಾವಾಗಿ ಬೆಳಕಿಗೆ 
ಬಂದ ಮುಖ್ಯರಲ್ಲಿ ಮಾಲತಿಯವರೂ ಒಬ್ಬರು. ಹಣ, ಅಧಿಕಾರ , ರಾಜಕೀಯ ಈ 
ವಿಷಯಗಳಿಗೆ ಮಹಿಳೆಯರು ಮಹತ್ವ ಕೊಡದ ಕಾಲಘಟ್ಟದ ಲೇಖಕಿ ಮಾಲತಿ 
ಅವರು. ಸಾಹಿತ್ಯ ವಲಯದ ಪ್ರಚಾರದ ಅಭಿಲಾಷೆಯಾಗಲೀ ಹಣದ ಲೋಭವಾಗಲೀ 
ಅವರನ್ನು ಕಾಡಿಲ್ಲ. ಅಷ್ಟರಮಟ್ಟಿಗೆ ಅವರು ಎಲ್ಲದರಿಂದ ಮುಕ್ತರಾಗಿ ತಮ್ಮ ಬರಹದ 
ಲೋಕವನ್ನು ಕಟ್ಟಿದವರು. ಹಾಗೆ ಯಾರ ಮತ್ತು ಯಾವ ಬಗೆಯ ದಾಕ್ಷಿಣ್ಯಕ್ಕೂ 
ಮುಜುಗರಗಳಿಗೂ ಒಳಗಾಗದೆ ಬರೆದದ್ದರಿಂದಲೇ ಅವರ ಬರಹಗಳು ಓದುಗರ 
ಮನಮುಟ್ಟಬಲ್ಲ ಸಾಮರ್ಥ್ಯ ಮತ್ತು ಅರ್ಹತೆ ಪಡೆದಿವೆ ಎನ್ನಬಹುದು. 

- ಲೇಖಕಿಯಾಗಿ ಅವರ ಬರವಣಿಗೆಗಳು ಕೇವಲ ಜಗತ್ತಿನ ಚಿತ್ರಣಕ್ಕಷ್ಟೇ 
ಸೀಮಿತಗೊಳ್ಳದೆ ಪುರುಷ ಪಾತ್ರಗಳನ್ನು , ಪುರುಷ ಜಗತ್ತನ್ನೂ ದಕ್ಕಿಸಿಕೊಂಡಿವೆ. ಅವರ 
ಪ್ರಬುದ್ಧ ವೈಚಾರಿಕತೆಯ ಮನಸ್ಸಿಗೆ ಸ್ತ್ರೀತ್ವ, ಸ್ತ್ರೀವಾದಿತ್ವ ಮತ್ತು ಸ್ತ್ರೀಯಾತ್ಮಕ ಈ 
ಮೂರೂ ಸ್ತರಗಳನ್ನು ಗ್ರಹಿಸಲು ಸಾಧ್ಯವಾಗಿದೆ. ಹೀಗಾಗಿ ಇವುಗಳಿಗೆ ಪೂರಕವೆನಿಸುವ 
ಚಿತ್ರಣ ಅವರ ಕಾದಂಬರಿಗಳಲ್ಲಿ ನಮಗೆ ದೊರಕುತ್ತದೆ. ಅವರ ಕೃತಿಗಳಲ್ಲಿ ಮಾವ 
ಅಳಿಯನ ಪ್ರತಿಷ್ಠೆಯ ನಡುವೆ ನಲುಗುವ ಹೆಣ್ಣೂ ಇದ್ದಾಳೆ (ಸಂಜೆಬಿಸಿಲು ಕತೆಯ 
ಅಮ್ಮಯ್ಯ ); ತನ್ನ ಸ್ವಂತಿಕೆಗಾಗಿ ದೃಢನಿರ್ಧಾರವನ್ನು ಕೈಗೊಂಡು ಒಂದು ಹಂತದಲ್ಲಿ 
ಕೌಟುಂಬಿಕ ಬದುಕು , ಪತಿ , ಮಕ್ಕಳು , ಸಂಸಾರವನ್ನು ತ್ಯಾಗಮಾಡುವ ಪ್ರಬುದ್ಧಳಾದ 
ದಿಟ್ಟ ಹೆಣ್ಣೂ ಇದ್ದಾಳೆ ( ಖಾಲಿಮನೆಯ ಕುಮುದಾ, ನೂಪುರಗಾನದ ಗಾಯತ್ರಿ, 
ಮಂದಾರದ ಅನುರಾಧ) ; ಸಾಮಾಜಿಕ ಮೌಲ್ಯಗಳನ್ನು ಗೌರವಿಸುವ, ಕೌಟುಂಬಿಕ 
ಏರಿಳಿತಗಳನ್ನು ನಿಭಾಯಿಸಬಲ್ಲ ಸಾಮರ್ಥವಂತೆಯೂ ಇದ್ದಾಳೆ ( ಇಲ್ಲದವರು ಕತೆಯ 
ಸಾವಿತ್ರಿ, ಬೆಳಕು ಕತೆಯ ಸುಮಾ, ಅರ್ಹತೆಯ ಸುಮತಿ). 

ಆಕಾಶವಾಣಿಯಲ್ಲಿ ಮಾಲತಿಯವರ ಲೇಖನಗಳ ಜೊತೆಗೆ ಅವರ ಸಣ್ಣಕತೆಗಳೂ 
ಪ್ರಸಾರಗೊಂಡಿವೆ . ಅಲ್ಲದೆ, ಅವುಗಳಲ್ಲಿ ಸಂಜೆಬಿಸಿಲು ಕಥಾಸಂಕಲನದ ಯೋಗ 
ಕತೆಯನ್ನು ಲಕ್ಷ ಣಾಚಾರ್ ಅವರು ಮಲೆಯಾಳಂ ಭಾಷೆಗೂ , ಅರ್ಹತೆ ಕತೆಯನ್ನು 
ಪ್ರಮೋದಕುಮಾರ ಅವರು ತೆಲುಗು ಭಾಷೆಗೂ ಅನುವಾದಿಸಿದ್ದಾರೆ. 

ಎ. ಪಿ. ಮಾಲತಿ / ೩೯ 


ವೈಚಾರಿಕತೆಯ ಇತಿಗಳನ್ನು , ಪುರು ರೇವಲ ಸೀಜಗಳ 


೨ . ೩ ಮಾಲತಿಯವರ ಸಂಕೀರ್ಣ ಬರವಣಿಗೆಗಳು 
- ಮಾಲತಿಯವರು ಸೃಜನಶೀಲ ಪ್ರಕಾರದ ಲೇಖಕಿಯಾಗಿರುವಂತೆಯೇ ಚಿಂತನಶೀಲ 
ಬರಹಗಳನ್ನು ಕೂಡ ಸಾಹಿತ್ಯರಂಗಕ್ಕೆ ಕೊಟ್ಟಿದ್ದಾರೆ. ಸುಮಾರು ಏಳು ಸಂಕೀರ್ಣ 
ಕೃತಿಗಳನ್ನು ರಚಿಸಿರುವ ಮಾಲತಿಯವರು , ತಾನು ನಂಬಿರುವಂತೆ ಸಾಹಿತ್ಯಕ್ಕಿರುವ 
ಸಾಮಾಜಿಕ ಜವಾಬ್ದಾರಿಯನ್ನು ಗಟ್ಟಿಗೊಳಿಸಿದವರು. ಈ ನಿಟ್ಟಿನಲ್ಲಿ ಅವರ ಗ್ರಾಮೀಣ 
ಮಹಿಳೆಯರು ( ೧೯೭೫) ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಪ್ರಕಟಣೆಯಾಗಿದ್ದು 
೧೯೭೮ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬಹುಮಾನ ಪಡೆದಿದೆ. ಸುಖದ ಹಾದಿ 
( ೧೯೮೧) ಕೃತಿಯು ೧೯೮೪ರಲ್ಲಿ ದ್ವಿತೀಯ ಮುದ್ರಣವನ್ನು , ೨೦೧೧ರಲ್ಲಿ ತೃತೀಯ 
ಮುದ್ರಣವನ್ನು ಕಂಡಿದೆ. ಜೊತೆಗೆ ೧೯೮೩ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 
ಪ್ರಶಸ್ತಿಯನ್ನೂ ಗಳಿಸಿಕೊಂಡಿದೆ. 

ಇವುಗಳಲ್ಲದೆ, ಮೈಸೂರಿನ ಭಾರತ ಕುಟುಂಬ ಯೋಜನಾ ಸಂಘವು 
ಮನೋವಿಕಾಸ ಪುಸ್ತಕ ಮಾಲೆಯಲ್ಲಿ ಪ್ರಕಟವಾದ ಮಹಿಳೆ: ಸಮಾಜಕಲ್ಯಾಣ ( ೧೯೮೮), 
ಸಚಿತ್ರ ಪುಸ್ತಕ ಮಕ್ಕಳಪಾಲನೆ ( ೧೯೯೦), ಮಂಜುವಾಣಿ ಮಾಸಪತ್ರಿಕೆಯಲ್ಲಿ ಜೀವನಧನ್ಯ 
ಎಂಬ ಹೆಸರಿನಲ್ಲಿ ಧಾರವಾಹಿಯಾಗಿ ಪ್ರಕಟವಾದ ದಿವ್ಯಪಥ (ಸ್ತ್ರೀಯರಿಗಾಗಿ) ( ೧೯೯೦), 
ಸಮಯದ ಸದುಪಯೋಗ( ೧೯೯೪) ಗಳೆಂಬ ಕೃತಿಗಳೂ ಸಾಮಾಜಿಕ ಕಳಕಳಿಯ 
ಗುರುತ್ವದ ನೆಲೆಯಲ್ಲಿ ಪ್ರಕಟವಾಗಿವೆ. ಜೊತೆಗೆ ಹಳ್ಳಿಗೆ ಬಂದ ಎಳೆಯರು ( ೧೯೭೯ ) 
ಎಂಬ ಮಕ್ಕಳ ಕತೆಯನ್ನೂ ಪ್ರಕಟಿಸಿದ್ದಾರೆ. ಇದು ಹಳ್ಳಿಗೆ ಬಂದ ಎಳೆಯರು ( ೧೯೮೦) 
ಕನ್ನಡ ಸಾಹಿತ್ಯ ಪರಿಷತ್ತಿನ ಕಿರಿಯರ ಪುಸ್ತಕ ಮಾಲೆಯಲ್ಲಿ ಪ್ರಕಟವಾಗಿದ್ದು , ೧೯೯೦ರಲ್ಲಿ 
ದ್ವಿತೀಯ ಮುದ್ರಣವನ್ನು , ೧೯೯೧ರಲ್ಲಿ ತೃತೀಯ ಮುದ್ರಣವನ್ನು ಕಂಡಿದೆ. 
- ಆಕಾಶವಾಣಿಯ ಚಿಂತನ ಕಾರ್ಯಕ್ರಮಕ್ಕೆ ಮತ್ತು ಹಲವು ಪತ್ರಿಕೆಗಳಿಗಾಗಿ ಬರೆದ 
ಚಿಂತನ ಬರಹಗಳು ಸಂತೋಷದ ಹುಡುಕಾಟ ( ೨೦೧೧) ಎಂಬ ಹೆಸರಿನಲ್ಲಿ, 
ಶಾರದಾದೇವಿಯವರ ಜೀವನದ ಕುರಿತ ಕಾರುಣ್ಯನಿಧಿ: ಶ್ರೀಮಾತೆ ಶ್ರೀಶಾರದಾದೇವಿ 
( ೨೦೧೩ ) ಕೃತಿಗಳೂ ಮಾಲತಿಯವರ ಲೇಖನಿಯಿಂದ ಮೂಡಿಬಂದಿವೆ. 

ಅವರಿಗೆ ಕೀರ್ತಿ ಮತ್ತು ಯಶಸ್ಸನ್ನು ತಂದುಕೊಟ್ಟ ಸುಖದ ಹಾದಿ ಎಂಬ 
ಕೃತಿಯನ್ನು ನೋಡಬಹುದು. ನಮ್ಮನ್ನು ಕಾಡುವ ಒಂಟಿತನ ಮತ್ತು ಖಿನ್ನತೆಯನ್ನು 
ಹೋಗಲಾಡಿಸಲು ಪ್ರೀತಿಗೆ ಮಾತ್ರ ಸಾಧ್ಯ ಎಂಬುದನ್ನು ಈ ಪುಸ್ತಕ ವಿವರಿಸಿದೆ. 
ಮಾನವ ತನ್ನ ಬುದ್ಧಿ ಮತ್ತು ಮನಸ್ಸುಗಳ ಮೇಲೆ ಹತೋಟಿ ಸಾಧಿಸುವ ಮೂಲಕ 
ಸಾಂಸಾರಿಕ ಬದುಕನ್ನು ಸುಖಮಯಗೊಳಿಸಬಹುದು ಎಂಬುದಕ್ಕೆ ಹದಿಮೂರು 
ಲೇಖನಗಳನ್ನೊಳಗೊಂಡ ಸುಖದ ಹಾದಿ ಕೃತಿ ದಾರಿ ತೋರಿಸುತ್ತದೆ. ವ್ಯಕ್ತಿಯ 
ಬುದ್ದಿ , ಮನಸ್ಸು ಮತ್ತು ಶರೀರಗಳಲ್ಲಿ ವ್ಯಾಪಿಸಿರುವ ಸುಖಾಪೇಕ್ಷೆಯ ಮೂಲವನ್ನು , 
ಅದರ ವ್ಯಾಪಕತೆಯನ್ನು ಇದರಲ್ಲಿ ಮಾಲತಿಯವರು ವಿವರಿಸಿ, ವಿಶ್ಲೇಷಿಸಿದ್ದಾರೆ. ದೈನಂದಿನ 
ಜಂಜಾಟಗಳ ನಡುವೆಯೂ ನಮ್ಮನ್ನು ಕಾಡುವ ಒಂಟಿತನ, ನೋವು, ಕೀಳರಿಮೆಗಳನ್ನು 
ಗೆಲ್ಲುವ ಮಾರ್ಗವನ್ನು ಈ ಕೃತಿ ಸೂಚಿಸುತ್ತದೆ. 

ಎ . ಪಿ. ಮಾಲತಿ / ೪೦ 


ಮಹಿಳೆಯರನ್ನೇ ಗಮನದಲ್ಲಿಟ್ಟುಕೊಂಡು ಬರೆದ ಲೇಖನಗಳ ಸಂಕಲನ ದಿವ್ಯಪಥ. 
ಮಹಿಳೆ ವಿವಿಧ ವಯೋಮಾನಗಳಲ್ಲಿ ಎದುರಿಸುವ ಸಂಕೀರ್ಣ ಸನ್ನಿವೇಶಗಳ ಸ್ವರೂಪ 
ಮತ್ತು ವಿನ್ಯಾಸ, ಸ್ವಾವಲಂಬನೆಯ ಅಗತ್ಯ . ಸಂತೋಷ ಮತ್ತು ಶಾಂತಿಯನ್ನು ಸಾಧಿಸುವ 
ಬಗೆಯ ಕುರಿತಂತೆ ಈ ಕೃತಿ ಹೇಳುತ್ತದೆ. ಕುಟುಂಬ , ಕುಟುಂಬದಲ್ಲಿ ಹೆಣ್ಣು, ಕುಟುಂಬ 
ಮತ್ತು ಮಕ್ಕಳ ಕುರಿತು ಅವಳ ಹೊಣೆಗಾರಿಕೆ , ಇವುಗಳ ನಿರ್ವಹಣೆಯಲ್ಲಿ ಆಕೆ 
ಅಳವಡಿಸಿಕೊಳ್ಳಬೇಕಾದ ಶಿಸ್ತು ಮೊದಲಾದ ಸಕಾರಾತ್ಮಕ ಗುಣಗಳು, ಬದುಕನ್ನು 
ಹಸನಾಗಿಸುವ ಸುಖದ ಸೂತ್ರ; ಹೆಣ್ಣಿನ ಒಳಿತಿನ ಕುರಿತು ಸಮಾಜ ಮತ್ತು ಸಮಾಜದ 
ಒಳಿತಿನಲ್ಲಿ ಹೆಣ್ಣು- ಈ ಎಲ್ಲ ಅಂಶಗಳನ್ನು ಈ ಕೃತಿಗಳು ಒಳಗೊಂಡಿವೆ . ಸ್ತ್ರೀವಾದಿ 
ದೃಷ್ಟಿಕೋನದಿಂದ ಬದುಕನ್ನು ವಿವೇಚಿಸುವ ಮಾಲತಿಯವರ ಆಶಾವಾದಿ ಜೀವನದೃಷ್ಟಿ 
ಅವರ ಈ ಎಲ್ಲ ಕೃತಿಗಳಲ್ಲಿ ಗೋಚರಿಸುತ್ತದೆ. 

ಹೀಗೆ ಕಥೆ, ಕಾದಂಬರಿ ಹಾಗೂ ಲೇಖನಸಂಗ್ರಹಗಳ ಮೂಲಕ ಅವರು 
ಅಭಿವ್ಯಕ್ತಿಸುವ ಗ್ರಾಮೀಣ- ನಗರ ಜೀವನ , ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ , 
ಆರೋಗ್ಯ, ಶಿಶುಪಾಲನೆ, ವೈಚಾರಿಕತೆ, ಉಳಿತಾಯದ ಮಾರ್ಗಗಳಂತಹ ಬಹುಮುಖಿ 
ಆಸಕ್ತಿಗಳು ಮಾಲತಿಯವರ ಪ್ರಬುದ್ಧ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿವೆ. ವಯಸ್ಸಾಗುವುದು 
ಶರೀರಕ್ಕೆ ಮಾತ್ರ ಕಲೆ , ಸಾಹಿತ್ಯ ಬರವಣಿಗೆ, ಸಂಗೀತ ಯಾವುದೇ ಹವ್ಯಾಸವಿದ್ದರೆ 
ಮನಸ್ಸಿಗೆ ವಯಸ್ಸಾಗುವುದೇ ಇಲ್ಲ. ಅದು ಸದಾ ಚೈತನ್ಯಶೀಲ ಎನ್ನುವುದು ಅವರ 
ಖಚಿತ ನಿಲುವು. 

೧೯೯೪ರಲ್ಲಿ ಕರಾವಳಿ ಲೇಖಕಿಯರು ಮತ್ತು ವಾಚಕಿಯರ ಸಂಘವು ನಡೆಸಿದ 
ಜಿಲ್ಲಾಮಟ್ಟದ ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ 
ಮಾಲತಿಯವರು, ೨೦೦೫ರಲ್ಲಿ ಪುತ್ತೂರಿನ ಕೆದಂಬಾಡಿಯಲ್ಲಿ ನಡೆದ ಪುತ್ತೂರು 
ತಾಲೂಕು ೧೧ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯೂ ಆಗಿದ್ದರು. ೧೯೯೨ರಲ್ಲಿ 
ಪುತ್ತೂರಿನ ಡಾನ್ ಬಾಸ್ಕೋ ಕ್ಲಬ್ ಮಾಲತಿಯವರಿಗೆ ತನ್ನ ಗೌರವವನ್ನು ಸಲ್ಲಿಸಿದೆ. 
೧೯೯೪ರಲ್ಲಿ ಹಿರೇಮಗಳೂರಿನ ಕೋದಂಡರಾಮ ದೇವಸ್ಥಾನದ ಭಾರ್ಗವ ಪ್ರಶಸ್ತಿ 
ಮಾಲತಿಯವರಿಗೆ ಸಂದ ಇನ್ನೊಂದು ಗೌರವ. ೨೦೦೬ರಲ್ಲಿ ಬೆಂಗಳೂರಿನ ಕರ್ನಾಟಕ 
ಸಾಹಿತ್ಯ ಅಕಾಡೆಮಿಯು ಜೀವಮಾನದ ಸಾಹಿತ್ಯ ಸಾಧನೆಗಾಗಿ ಗೌರವ ಪ್ರಶಸ್ತಿ ಸಲ್ಲಿಸುವ 
ಮೂಲಕ ತನ್ನನ್ನು ತಾನು ಗೌರವಿಸಿಕೊಂಡಿದೆ. 

ನಿಧಾನವಾಗಿ ಶೈಕ್ಷಣಿಕ ವಲಯದಲ್ಲೂ ಮಾಲತಿಯವರ ಸಾಹಿತ್ಯಕ್ಕೆ ಮನ್ನಣೆ 
ದೊರಕುತ್ತಿದೆ. ಈಗಾಗಲೇ ಹೇಳಿರುವಂತೆ, ದೇವ ಕಾದಂಬರಿ ಪದವಿಪೂರ್ವ ಹಾಗೂ 
ಪದವಿ ತರಗತಿಗಳಿಗೆ ಪಠ್ಯಪುಸ್ತಕವಾಗಿರುವುದರ ಜೊತೆಗೆ ಕಾಸರಗೋಡಿನ ಕಣ್ಣೂರು 
ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ಭಾಷಾ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿನಿ ಸತ್ಯಭಾಮಾ 
ಪಿ . ಅವರು ಎ . ಪಿ. ಮಾಲತಿಯವರ ಕಾದಂಬರಿಗಳು: ಒಂದು ಅಧ್ಯಯನ ಎಂಬ 
ವಿಷಯದಲ್ಲಿ ಸಂಶೋಧನೆ ನಡೆಸಿ, ೨೦೦೪ರಲ್ಲಿ ಎಂ .ಫಿಲ್ ಪದವಿ ಪಡೆದಿರುತ್ತಾರೆ. 
ಹಾಗೆಯೇ ಎ . ಪಿ . ಮಾಲತಿಯವರ ಕಾದಂಬರಿಗಳಲ್ಲಿ ಸ್ತ್ರೀಜಗತ್ತು ಎಂಬ ವಿಷಯದಲ್ಲಿ 

ಎ. ಪಿ. ಮಾಲತಿ / ೪೧. 


ಅಧ್ಯಯನ ನಡೆಸಿ, ಕುಕ್ಕೆ ಶ್ರೀಸುಬ್ರಹ್ಮಣೇಶ್ವರ ಪದವಿ ಕಾಲೇಜಿನ ಮೂಕಾಂಬಿಕಾ 
ಅವರು ಎಂ .ಫಿಲ್ ಪದವಿ ಪಡೆದಿದ್ದಾರೆ. 
- ಇಷ್ಟೆಲ್ಲ ಸಾಹಿತ್ಯಕ ಸಾಧನೆಗಳ ಹೊರತಾಗಿಯೂ “ ನನ್ನನ್ನು ಯಾರಾದರೂ 
“ಇವಳು ಲೇಖಕಿ' ಎಂದರೆ ಸಾಕು, ನನಗಾಗುವ ಸಂತೋಷ ಬೇರೆಯೇ . ಕನ್ನಡ 
ಸಾಹಿತ್ಯ ಸಾಗರದಲ್ಲಿ ಲೇಖಕಿಯಾದ ನಾನು ಒಂದು ಸಣ್ಣ ಬಿಂದು ” ಎನ್ನುವ 
ಮಾಲತಿಯವರ ವಿನಯವಂತಿಕೆ ಇಂದಿನ ಲೇಖಕಿಯರಿಗೆ ಮಾರ್ಗದರ್ಶಕವಾಗಲಿ; 
ಅವರ ಸಾತ್ವಿಕ ಕೆಚ್ಚು, ಪ್ರಯತ್ನಶೀಲತೆ ಎಲ್ಲರಿಗೂ ಮಾದರಿಯಾಗಲಿ . 


ವಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ 

ದಿನಾಂಕ ೨೨ -೨ ಅಕ್ಟೋಬರ್ ೧೯೯೪ 


ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾಗಿ 


ಎ . ಪಿ . ಮಾಲತಿ - ಎ . ಪಿ . ಗೋವಿಂದ ಭಟ್ಟ ದಂಪತಿ 

ಎ. ಪಿ. ಮಾಲತಿ / ೪೨ 


ಅನುಬಂಧ 


ಎ. ಪಿ. ಮಾಲತಿಯವರ ಬದುಕು ಬರಹಗಳ ಪಕ್ಷಿನೋಟ 


ಹೆಸರು 

: ಎ . ಪಿ . ಮಾಲತಿ 
ಹುಟ್ಟಿದ ದಿನಾಂಕ : ೬ . ೫ . ೧೯೪೪ 
ಊರು 

.: ಭಟ್ಕಳ , ಉತ್ತರಕನ್ನಡ ಜಿಲ್ಲೆ 
ವಿಳಾಸ 

.: W /o . ಎ . ಪಿ. ಗೋವಿಂದ ಭಟ್ಟ 
'ಚೇತನಾ', ಆರ್ಯಾಪು ಗ್ರಾಮ - ಅಂಚೆ, ಪುತ್ತೂರು ದ.ಕ. 

೦೮೨೫೧ - ೨೮೫೦೯೩ 
ದೂರವಾಣಿ : ೯೪೪೯೭೦೪೩೫೪ 
ಶಿಕ್ಷಣ 

ಪಿ . ಯು . ಸಿ . 
ಡಿಪ್ಲೋಮಾ ಪದವಿ ( ೨೦೧೧) 
"ಕನ್ನಡ ಕಾದಂಬರಿ ರಚನೆಯಲ್ಲಿ ಸ್ಪಕ್ಟರಲ್ ಮೆಥೆಡ್ ' ವಿಷಯದ 
ಮೇಲೆ ಬರೆದ ಸಂಶೋಧನಾ ಪ್ರಬಂಧಕ್ಕೆ ಕರ್ನಾಟಕ ಹರಿದಾಸ 

ಸೈಂಟಿಫಿಕ್ ರಿಸರ್ಚ್ ಸೆಂಟರ್, ಬೆಂಗಳೂರು 
ಪ್ರಕಟಿತ ಕೃತಿಗಳು 
ಕಾದಂಬರಿಗಳು : ಅರ್ಧಾಂಗಿ ( ೧೯೭೩ ), ಆಘಾತ ( ೧೯೭೫), ಅತೃಪ್ತ ( ೧೯೭೮) , 
ಅನಿಶ್ಚಯ ೧೯೭೮) , ಹೊಸಹೆಜ್ಜೆ ೧೯೭೯ ) , ಸರಿದ ತೆರೆ ( ೧೯೮೦) , ಅಲೋಕ 
( ೧೯೮೧), ಪುನರ್ಮಿಲನ ( ೧೯೮೧), ಬದಲಾಗದವರು ( ೧೯೮೪) , ಮಿನುಗದ 
ಚುಕ್ಕೆ ( ೧೯೮೪ ), ದೇವ ( ೧೯೮೫), ತಿರುಗಿದ ಚಕ್ರ ( ೧೯೮೫), ನೂಪುರಗಾನ 
( ೧೯೮೬ ), ಮಂದಾರ ( ೧೯೮೭), ಅಂಜನಾ ( ೧೯೮೭), ವಕ್ರರೇಖೆ ( ೧೯೯೩), 
ಕಾಡುಕರೆಯಿತು ( ೧೯೯೩), ಪುಣ್ಯದ ಎಣ್ಣೆ ( ೧೯೯೪), ಖಾಲಿಮನೆ ( ೧೯೯೮) , 
ಹಸಿರು ಚಿಗುರು ( ೨೦೦೮). 


ಸಣ್ಣಕಥಾಸಂಕಲನಗಳು: 
೧ . ವಸಂತದ ಹೂವುಗಳು ( ೧೯೯೮) ೨. ಸಂಜೆ ಬಿಸಿಲು ( ೨೦೦೪ ) . 
ಇತರ ಕೃತಿಗಳು : ಗ್ರಾಮೀಣ ಮಹಿಳೆಯರು ( ೧೯೭೫), ಹಳ್ಳಿಗೆ ಬಂದ ಎಳೆಯರು 
( ೧೯೮೦ ) , ಸುಖದ ಹಾದಿ ( ೧೯೮೧), ಮಹಿಳೆ- ಸಮಾಜ ಕಲ್ಯಾಣ ( ೧೯೮೬), 
ಮಕ್ಕಳಪಾಲನೆ ( ೧೯೯೦), ದಿವ್ಯಪಥ ( ೧೯೯೦), ಸಮಯದ ಸದುಪಯೋಗ( ೧೯೯೪), 
ಸಂತೋಷದ ಹುಡುಕಾಟ ( ೨೦೧೧) 
ಜೀವನಚರಿತ್ರೆ : ಕಾರುಣ್ಯನಿಧಿ ಶ್ರೀ ಮಾತೆ ಶಾರದಾದೇವಿ ( ೨೦೧೩ ) 
ಅಚ್ಚಿನಲ್ಲಿರುವ ಕೃತಿ: ಅನನ್ಯ ಅನುವಾದಕ ಅಹೋಬಲ ಶಂಕರ (ಜೀವನಚರಿತ್ರೆ ) 


ಎ . ಪಿ. ಮಾಲತಿ / ೪೩ 


ಪ್ರಶಸ್ತಿ / ಬಹುಮಾನಗಳು 
* ಸುಖದಹಾದಿ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡಮಿ ಬಹುಮಾನ 
* ಗ್ರಾಮೀಣ ಮಹಿಳೆಯರು ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬಹುಮಾನ 

ಅನಿಶ್ವಯ ಕಾದಂಬರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬಹುಮಾನ ಮತ್ತು ತಮ್ಮನರಾವ್ 

ಅಮ್ಮಿನಭಾವಿ ಸ್ಮಾರಕ ಗ್ರಂಥ ಬಹುಮಾನ 
* ಕಾಡು ಕರೆಯಿತು ಕಾದಂಬರಿಗೆ ಮಾತೋಶ್ರೀರತ್ನಮ್ಮ ಹೆಗ್ಗಡೆ ಬಹುಮಾನ 

ಮಂದಾರ, ತಿರುಗಿದ ಚಕ್ರ, ವಕ್ರರೇಖೆ ಕಾದಂಬರಿಗಳಿಗೆ ವನಿತಾ ಮಾಸ ಪತ್ರಿಕೆ 
ನಡೆಸಿದ ಸ್ಪರ್ಧೆಗಳಲ್ಲಿ ಅನುಕ್ರಮವಾಗಿ ಪ್ರಥಮ ಮತ್ತು ದ್ವಿತಿಯ ಬಹುಮಾನಗಳು . 
* ಖಾಲಿಮನೆ ಕಾದಂಬರಿಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಬಹುಮಾನ. 
* ನಿಯತಕಾಲಿಕ ಪತ್ರಿಕೆಗಳು ಏರ್ಪಡಿಸುವ ಸಣ್ಣಕಥಾ ಸ್ಪರ್ಧೆಗಳಲ್ಲಿ ಅನೇಕ ಸಣ್ಣ 

ಕಥೆಗಳಿಗೆ ಬಹುಮಾನ ಲಭ್ಯ , 
* ಸಂಜೆಬಿಸಿಲು ಸಣ್ಣಕಥೆ - ೨೦೦೪ರ ಕಥಾರಂಗಂ ಪ್ರಶಸ್ತಿ [ ೨೦೦೪] 
* ಕರ್ನಾಟಕ ಸಾಹಿತ್ಯ ಅಕಾಡಮಿಯಿಂದ ಜೀವಮಾನದ ಸಾಹಿತ್ಯ ಸಾಧನೆಗಾಗಿ 

ಗೌರವ ಪ್ರಶಸ್ತಿ - ೨೦೦೬ 


ಇತರ ಗೌರವಗಳು 
ಫಿ ದೇವ ಕಾದಂಬರಿ - ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ತರಗತಿ ಹಾಗೂ 

ಕೊಟ್ಟಾಯಂ ವಿಶ್ವವಿದ್ಯಾನಿಲಯದ ಪಿ. ಯು . ಸಿ. ಗೆ ಪಠ್ಯಪುಸ್ತಕ. 
* ಮಂದಾರ ಕಾದಂಬರಿ ಟೆಲಿಚಿತ್ರವಾಗಿ ಧಾರಾವಾಹಿ ರೂಪದಲ್ಲಿ ಈ . ಟಿ.ವಿ. ಯಲ್ಲಿ 

ಪ್ರಸಾರ . 
ಫಿ ಆಕಾಶವಾಣಿಯಲ್ಲಿ ಸಣ್ಣ ಕಥೆ, ಲೇಖನಗಳ ಪ್ರಸಾರ. 
ಫಿ ಅನೇಕ ಸಣ್ಣಕಥೆಗಳು ತೆಲಗು, ಮಲೆಯಾಳಕ್ಕೆ ಅನುವಾದವಾಗಿವೆ. 
* 'ಎ . ಪಿ. ಮಾಲತಿಯವರ ಕಾದಂಬರಿಗಳು ಒಂದು ಅಧ್ಯಯನ' ಈ ವಿಷಯದಲ್ಲಿ 
ಕಣ್ಣೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಸತ್ಯಭಾಮಾ ಇವರಿಗೆ ಎಂ .ಫಿಲ್ 

ಪದವಿ ಪ್ರಾಪ್ತವಾಗಿದೆ. 
* "ಎ . ಪಿ . ಮಾಲತಿಯವರ ಕಾದಂಬರಿಗಳಲ್ಲಿ ಸ್ತ್ರೀಜಗತ್ತು " ಈ ವಿಷಯದಲ್ಲಿ ಸುಬ್ರಹ್ಮಣ್ಯ 

ಪದವಿ ಕಾಲೇಜಿನ ಮೂಕಾಂಬಿಕ ಇವರಿಗೆ ಎಂ . ಫಿಲ್ ಪದವಿ. 
ಫಿ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಪ್ರಥಮ ಮಹಿಳಾ ಸಮ್ಮೇಳನದ 

ಸಮ್ಮೇಳನಾಧ್ಯಕ್ಷೆ - ೧೯೯೪ 
ಫಿ ೧೧ ನೇ ಪುತ್ತೂರು ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ. 
ಭಾರ್ಗವ ಪ್ರಶಸ್ತಿ -ಕೋದಂಡರಾಮ ದೇವಸ್ಥಾನ , ಹಿರೇಮಗಳೂರು 
ಕರಾವಳಿ ಲೇಖಕಿಯರ- ವಾಚಕಿಯರ ಸಂಘದ ೨೦೦೯ - ೧೧ನೇ ಸಾಲಿನ ಅಧ್ಯಕ್ಷೆ. 


ಎ . ಪಿ. ಮಾಲತಿ / ೪೪ 


' ನಾಡಿಗೆ ನಮಸ್ಕಾರ' ಗ್ರಂಥ ಸರಣಿ 


೧. ಪದ್ಮಭೂಷಣ ಡಾ . ವೀರೇಂದ್ರ ಹೆಗ್ಗಡೆಯವರು ( ಲೇ : ಡಾ . ಬಿ . ಪಿ . ಸಂಪತ್ ಕುಮಾರ್, ಉಜಿರೆ); 
೨ . ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ( ಲೇ : ಬೆಳಗೋಡು ರಮೇಶ ಭಟ್); 
೩. ಸಂಶೋಧಕ ಮಹೋಪಾಧ್ಯಾಯ ಡಾ . ಉಳಿಯಾರು ಪದ್ಮನಾಭ ಉಪಾಧ್ಯಾಯ ( ಲೇ : ಎಸ್. ಆರ್. 
ಅರುಣಕುಮಾರ್); ೪. ಹಿರಿಯ ಸಾಹಿತಿ ಜನಾರ್ದನ ಗುರ್ಕಾರ್ ( ಲೇ : ಡಾ . ಬಿ. ಜನಾರ್ದನ ಭಟ್); 
೫. ಮಹಾಕವಿ ಮಂದಾರ ಕೇಶವಭಟ್ಟ ( ಲೇ : ಡಾ . ನಿಕೇತನ); ೬ . ಮೃಗಯಾ ಸಾಹಿತಿ ಕೆದಂಬಾಡಿ ಜತ್ತಪ್ಪ 
ರೈ ( ಲೇ : ವಿ. ಗ, ನಾಯಕ); ೭ , ಅಭಿನವ ಧನ್ವಂತರಿ ಡಾ . ಮುಳಿಯ ಗೋಪಾಲಕೃಷ್ಣ ರಾಯರು 
( ಲೇ : ಜನಾರ್ದನ ಗುರ್ಕಾರ್); ೮, ರಂಗಕರ್ಮಿ ಸದಾನಂದ ಸುವರ್ಣ ( ಲೇ : ಡಾ . ಸೀತಾಲಕ್ಕಿ 
ಕರ್ಕಿಕೋಡಿ); ೯ . ಸಸ್ಯವಿಜ್ಞಾನಿ ಡಾ . ಪಳ್ಳತ್ತಡ್ಕ ಕೇಶವ ಭಟ್ಟ ( ಲೇ : ಡಾ . ವಸಂತಕುಮಾರ ಪೆರ್ಲ ); 
೧೦. ಕರ್ನಾಟಕದ ಹಾನಿಮನ್ ಡಾ . ಕೆ. ವಸಂತಕುಮಾರ್ ರಾವ್, ( ಲೇ : ಡಾ .ವಿಶ್ವೇಶ್ವರ ವಿ .ಕೆ.) ; 
೧೧ . ಸಮಾಜಸೇವೆಗೆ ಪರ್ಯಾಯ ಹೆಸರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ( ಲೇ : ಜಯರಾಮ 
ಕಾರಂತ, ಕಾಂತಾವರ): ೧೨. ಪತ್ರಕರ್ತರ ಆಚಾರ್ಯ ಪಾಡಿಗಾರು ವೆಂಕಟ್ರಮಣ ಆಚಾರ್ಯ 
( ಲೇ : ಡಾ . ಶ್ರೀನಿವಾಸ ಹಾವನೂರ); ೧೩ . ಹಿರಿಯ ಜಾನಪದ ವಿದ್ವಾಂಸ ಡಾ . ಅಮೃತಸೋಮೇಶ್ವರ 
( ಲೇ : ಡಾ . ನಾ . ದಾಮೋದರ ಶೆಟ್ಟಿ); ೧೪, ತುಳು ಭಾಷಾ ಸಾಹಿತ್ಯದ ರನ್ನ ದರ್ಬೆ ಕೃಷ್ಣಾನಂದ ಚೌಟ 
( ಲೇ : ಡಾ . ವಾಮನ ನಂದಾವರ); ೧೫. ನೈತಿಕ ಶಿಕ್ಷಣದ ಚಿಂತಕ ಉ .ಕ. ಸುಬ್ಬರಾಯಾಚಾರ್ಯ 
( ಲೇ : ಬೈಕಾಡಿ ಜನಾರ್ದನ ಆಚಾರ್); ೧೬. ಪುಸ್ತಕ ಪ್ರೀತಿಗೆ ರೂಪಕ ಬೋಳಂತಕೋಡಿಈಶ್ವರ ಭಟ್ಟ 
( ಲೇ : ಪ್ರೊ . ವಿ. ಬಿ . ಅರ್ತಿಕಜೆ); ೧೭ . ಮಿಂಚುವ ಮಾತಿನ ಯಕ್ಷ ಕುಂಬಳೆ ಸುಂದರ ರಾವ್ 
( ಲೇ : ಗಣರಾಜ ಕುಂಬೈ) ; ೧೮. ಒಂದಾಣೆ ಮಾಲೆಯ ಸಾಹಸಿ ಕುಡಿ ವಾಸುದೇವ ಶೆಣೈ 
( ಲೇ : ಡಾ . ಸಬಿಹಾ ಭೂಮಿಗೌಡ); ೧೯ . ಮಕ್ಕಳ ಸಾಹಿತ್ಯದ ಹಿರಿಯ ಪಳಕಳ ಸೀತಾರಾಮ ಭಟ್ಟ 
( ಲೇ : ನೆಂಪು ನರಸಿಂಹ ಭಟ್ಟ) ; ೨೦ . ಬಹುಮುಖ ಪ್ರತಿಭಾಸಂಪನ್ನ ಡಾ . ಎಂ .ಮೋಹನ ಆಳ್ವ 
( ಲೇ : ಡಾ . ನರೇಂದ್ರ ರೈ ದೇರ್ಲ) , ೨೧. ಕಾರಂತರ ಕನ್ನಡ ದೀಕ್ಷಾ ಗುರು ಐರೋಡಿಶಿವರಾಮಯ್ಯ 
( ಲೇ : ಎ . ಮಾಧವ ಉಡುಪ) ; ೨೨ .ಕರ್ನಾಟಕ ಏಕೀಕರಣದ ನೇತಾರ ಕೆ. ಬಿ. ಜಿನರಾಜ ಹೆಗ್ಡೆ 
( ಲೇ : ಬಿ.ಸೀತಾರಾಮ ಭಟ್) ; ೨೩ .ಹಿರಿಯ ಸಹಕಾರಿ ಮೊಳಹಳ್ಳಿ ಶಿವರಾಯ ( ಲೇ : ಡಾ . ಗಣನಾಥ 
ಎಕ್ಕಾರು) ; ೨೪, ಬೆಳಕಿನ ಬೀಜ ಪಾಂಡೇಶ್ವರ ಗಣಪತಿ ರಾವ್ ( ಲೇ : ಡಾ . ಬೇ . ಸೀ . ಗೋಪಾಲಕೃಷ್ಣ) ; 
೨೫. ಹಿರಿಯ ಕವಿ ಅ. ಗೌ .ಕಿನ್ನಿಗೋಳಿ( ಲೇ : ಡಾ .ಕೆ. ಚಿನ್ನಪ್ಪ ಗೌಡ); ೨೬ . ಸಂಗೀತ ವಿದ್ವಾಂಸ ಚಕ್ರಕೋಡಿ 
ನಾರಾಯಣಶಾಸ್ತ್ರಿ ( ಲೇ : ಡಾ .ಎಸ್. ಆರ್.ವಿಘ್ನರಾಜ); ೨೭. ಸಾಂಸ್ಕೃತಿಕ ರಾಯಭಾರಿ ಕು . ಶಿ. ಹರಿದಾಸಭಟ್ಟ 
( ಲೇ : ಡಾ .ಎನ್. ಟಿ . ಭಟ್ ); ೨೮. ಬಹುಮುಖಿ ಸಾಹಿತಿ ವಿಶುಕುಮಾರ್ ( ಲೇ :ಅರವಿಂದ ಕರ್ಕಿಕೋಡಿ) ; 
೨೯ . ಜನರ ನಡುವಿನ ನ್ಯಾಯಾಧೀಶ ಡಾ . ಶಂಕರ ಖಂಡೇರಿ ( ಲೇ :ಎಸ್. ಜಿ.ಕೃಷ್ಣ ; ೩೦ . ಸಮಾಜಮುಖಿ 
ಸಂಶೋಧಕಿ ಡಾ . ಸುಶೀಲಾ ಪದ್ಮನಾಭ ಉಪಾಧ್ಯಾಯ ( ಲೇ : ಎಂ . ಜಾನಕಿ ಬ್ರಹ್ಮಾವರ) ; 
೩೧. ಸಾಂಸ್ಕೃತಿಕ ಚಿಂತಕ ಕೆ.ಎಸ್.ಎನ್. ಅಡಿಗ ( ಲೇ : ಶ್ರೀನಿವಾಸ ದೇಶಪಾಂಡೆ); ೩೨. ಸಮಾಜಮುಖಿ 
ಯೋಜಕ ಕೆ.ಕೆ. ಪೈ ( ಲೇ :ಕೆ. ಶಾರದಾ ಭಟ್); ೩೩ . ರಾಜನೀತಿಯ ಅಪರಂಜಿ ಡಾ . ಎ . ಸುಬ್ಬರಾವ್ 
( ಲೇ : ಅಡೂರು ಕೃಷ್ಣರಾವ್); ೩೪ , ಕನ್ನಡ ಸೇನಾನಿ ಪಿ.ಕೆ. ನಾರಾಯಣ ( ಲೇ : ಡಾ . ವರದಾ 
ಶ್ರೀನಿವಾಸ್ ); ೩೫ . ಮೌಲ್ಯಾಧಾರಿತ ರಾಜಕಾರಣಿಉಳ್ಳಾಲ ಶ್ರೀನಿವಾಸ ಮಲ್ಯ ( ಲೇ : ಬಸ್ತಿ ವಾಮನ ಶೆಣೈ); 
೩೬ . ವರ್ಣಚಿತ್ರ ಕಲಾವಿದ ಪಾವಂಜೆ ಗೋಪಾಲಕೃಷ್ಣಯ್ಯ ( ಲೇ : ಶ್ರೀಮತಿ ಬಿ. ಎಂ . ರೋಹಿಣಿ); 
೩೭. ಕನ್ನಡದ ಕಟ್ಟಾಳು ಬಿ . ಎಂ .ಇದಿನಬ್ಬ ( ಲೇ : ವಿ . ಗ, ನಾಯಕ) ; ೩೮, ದೂರಸಂಪರ್ಕವನ್ನು 
ಸಮೀಪವಾಗಿಸಿದ ಅಧಿಕಾರಿ ಕಜಂಪಾಡಿ ರಾಮ ( ಲೇ : ಧನಂಜಯ ಕುಂಬೈ) ; ೩೯ . ಹಿರಿಯ ಸಾಹಿತಿ 
ಫ್ರಾನ್ಸಿಸ್ ದಾಂತಿ ( ಲೇ : ಸುಮುಖಾನಂದ ಜಲವಳ್ಳಿ) ; ೪೦ . ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು 


ಛಂದದ:ಮೂಕಜ್ಜಿ ( ಲೇ : ಡಾ .ಗಾಯತ್ರೀ ವಿ. ನಾವಡ); ೧೨೭. ಭಾಗವತರ ಭಾಗವತ: ಹಿರಿಯ ಬಲಿಪ 
ನಾರಾಯಣ ಭಾಗವತ ( ಲೇ : ಡಾ . ರಾಧಾಕೃಷ್ಣ ಬೆಳ್ಳೂರು); ೧೨೮. ಕನ್ನಡದ ಕಲ್ಲಣ: ನೀರ್ಪಾಜೆ ಭೀಮ 
ಭಟ್ಟ ( ಲೇ : ಹಿರಣ್ಯ ವೆಂಕಟೇಶ್ವರ ಭಟ್ ); ೧೨೯ , ಬಹುಮುಖೀ ಸಂಶೋಧಕ : ಪ್ರೊ . ಎ . ವಿ . ನಾವಡ 
( ಲೇ : ಡಾ .ಕಬ್ಬಿನಾಲೆ ವಸಂತ ಭಾರದ್ವಾಜ); ೧೩೦ . ಪ್ರಗಲ್ಬ ಚಿಂತಕ, ಅರ್ಥವಿಹಾರಿ: ಡಾ . ಎಂ . ಪ್ರಭಾಕರ 
ಜೋಶಿ( ಲೇ : ಚಂದ್ರಶೇಖರ ಮಂಡೆಕೋಲು) ; ೧೩೧ . ಸಂಗೀತ ರಸವಿಹಾರಿ: ಪಿ.ಕಾಳಿಂಗರಾವ್ 
( ಲೇ : ಹೆಚ್ . ಎಂ . ನಾಗರಾಜರಾವ್ ಕಲ್ಕಟ್ಟೆ); ೧೩೨.ಗಾನಯೋಗಿ: ಅಜ್ಜನಗಡ್ಡೆ ಗಣಪಯ್ಯ 
ಭಾಗವತ ( ಲೇ : ಜಿ .ಎಸ್ .ಉಬರಡ್ಕ) ; ೧೩೩ . ಕಲಾವಸಂತದ ಮಾಮರ: ದೇವದಾಸ ಶೆಟ್ಟಿ 
( ಲೇ : ಡಾ . ವಿಶ್ವನಾಥ ಕಾರ್ನಾಡ್ ) ; ೧೩೪, ಮೂರನೇ ಕಣ್ಣು : ಶಿವ ಸುಬ್ರಹ್ಮಣ್ಯ ಕೆ . 
( ಲೇ : ಡಾ . ಪ್ರದೀಪ್ಕುಮಾರ್ ಹೆಬ್ರಿ); ೧೩೫ , ಪ್ರಗತಿಪಥ ತೋರಿದ ಸೃಜನಶೀಲ ಚಿಂತಕ: ನಿರಂಜನ 
( ಲೇ : ಡಾ . ಧನಂಜಯ ಕುಂಬೈ); ೧೩೬ .ಅನನ್ಯರಂಗಕರ್ಮಿ, ಅಪೂರ್ವ ಪುಸ್ತಕ ಪ್ರೇಮಿ : ಶ್ರೀಪತಿ 
ಮಂಜನಬೈಲು ( ಲೇ : ಗೋಪಾಲ ವಾಜಪೇಯಿ); ೧೩೭ . ಸಾಂಸ್ಕೃತಿಕ ರಾಯಭಾರಿ : ಪ್ರೊ ಶ್ರೀಕೃಷ್ಣ ಭಟ್ 
ಅರ್ತಿಕಜೆ ( ಡಾ . ವಸಂತ ಕುಮಾರ್); ೧೩೮. ರೈತಬಂಧು : ಶಿವಪುರ ಸುಬ್ಬಣ್ಣ ನಾಯಕ್ ( ಡಾ . ವಸಂತ 
ಕುಮಾರ್); ೧೩೯ ಯಕ್ಷಗಾನ ಗುರುಕುಲ ರೂವಾರಿ : ಕವಿ ಕೀರಿಕ್ಕಾಡು ಮಾಸ್ತರ್‌ ವಿಷ್ಣು ಭಟ್ಟ 
( ಚಂದ್ರಶೇಖರ ಮಂಡೆಕೋಲು); ೧೪೦. ಕವಿಹೃದಯದ ಸಾಂಸ್ಕೃತಿಕ ಸಂತ : ಉಪ್ಪುಂದ 
ಚಂದ್ರಶೇಖರ ಹೊಳ್ಳ( ಡಾ . ಕನರಾಡಿ ವಾದಿರಾಜ ಭಟ) ; ೧೪೧. ಕರಾವಳಿಯ ರಾಜಕೀಯ ಮುತ್ಸದ್ದಿ: 
ಉರಿಮಜಲು ಕೆ. ರಾಮ ಭಟ್ ( ಲೇ : ಡಾ . ಹೆಚ್ . ಜಿ .ಶ್ರೀಧರ್) ; ೧೪೨. ಯಕ್ಷಗಾನದ ರಸಿಕರತ್ನ : ವಿಟ್ಲ 
ಗೋಪಾಲಕೃಷ್ಣ ಜೋಶಿ ( ಲೇ : ಡಾ . ವಸಂತ ಕುಮಾರ್); ೧೪೩ . ನವೋದಯ ಸಾಹಿತ್ಯದ ಕಲ್ಪತರು : 
ಎಮ್. ಎನ್. ಕಾಮತ್ ( ಲೇ : ಬಿ. ಲೀಲಾ ಭಟ್ ) ; ೧೪೪. ಸಮನ್ವಯ ಸಾಹಿತ್ಯದ ಲೇಖಕಿ: ಎ . ಪಿ . ಮಾಲತಿ 
( ಲೇ : ಡಾ . ಶೈಲಾ ಯು .) ೧೪೫) ; ಜೈನಮಹಿಳೆ ಕಾವ್ಯನಾಮದ ಕವಯಿತ್ರಿ: ನೆಲ್ಲಿಕಾರು ರಾಧಮ್ಮ 
( ಲೇ : ರಾಜ್ಯಶ್ರೀ ಎಚ್.ಎನ್.); ೧೪೬) ಕನ್ಯಾನದ ಭಾರತ ಸೇವಾಶ್ರಮದ ಸ್ಥಾಪಕ : ಧೀರೇಂದ್ರನಾಥ 
ಭಟ್ಟಾಚಾರ ( ಲೇ : ವಿಜಯಾ ಶೆಟ್ಟಿ ಸಾಲೆತ್ತೂರು); ೧೪೭. ರಾಷ್ಟ್ರಪ್ರಶಸ್ತಿ ಪುರಸ್ಕೃತ ಶಿಕ್ಷಕ : ಬಿ .ಐತ್ತಪ್ಪ 
ನಾಯ್ಕ ( ಲೇ : ಪುಷ್ಪಲತಾ ಎಂ .); ೧೪೮. ಮಹಾಕಾವ್ಯಗಳ ಕವಿ: ಡಾ . ಪ್ರದೀಪ್ ಕುಮಾರ್ ಹೆಬ್ರಿ 
( ಲೇ : ದೀಪಾ ಫಡ್ಕ); ೧೪೯ . ಐತಿಹ್ಯ ಕಥೆಗಳ ರಾಜ : ಬೇಕಲ ರಾಮನಾಯಕ ( ಲೇ : ಎ . ನರಸಿಂಹ ಭಟ್, 
ಕಾಸರಗೋಡು); ೧೫೦ . ಹೊರನಾಡ ಕನ್ನಡ ಸೇನಾನಿ : ಹೆಚ್. ಬಿ.ಎಲ್. ರಾವ್ ( ಲೇ : ಶ್ರೀನಿವಾಸ 
ಜೋಕಟ್ಟೆ) 


೧೯೯೮ರಾಗಿ 
ಕಾರ್ಯ ಎಂಂಂಂಂಂಯಮೀ 


ಡಾ . ಶೈಲಾ ಯು . ( ಜ. ೧೯೬೬ ) ಮೂಲತಃ ಕುಂದಾಪುರದವರು. ವಿಶ್ವವಿದ್ಯಾನಿಲಯ ಕಾಲೇಜು, 
ಮಂಗಳೂರು ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡಾ .ಶೈಲಾ ಯು . 
ಅವರು ' ತುಳುನಾಡಿನ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ'ಕ್ಕಾಗಿ ಪಿಎಚ್. ಡಿ ಪದವಿಯನ್ನು 
೧೯೯೮ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಕೆಲವು ಕಾಲೇಜುಗಳಲ್ಲಿ ಕನ್ನಡ 
ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ , ಮಂಗಳೂರು ವಿಶ್ವವಿದ್ಯಾನಿಲಯದ ಶಿವರಾಮ ಕಾರಂತ 
ಪೀಠದಲ್ಲಿ ೧೯೯೪ರಿಂದ ೨೦೦೨ರ ಅವಧಿಯಲ್ಲಿ ಹನ್ನೊಂದು ವರ್ಷಗಳ ಕಾಲ ಸಂಶೋಧನಾ 
ಸಹಾಯಕರಾಗಿ ಸೇವೆ ಸಲ್ಲಿಸಿ, ೨೦೦೪ರಿಂದ ೨೦೦೮ ರವರೆಗೆ ಯು . ಜಿ . ಸಿ. ಸಹಯೋಗದ, 
ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಅಭಿವೃದ್ಧಿಶೀಲ ದೇಶಗಳಲ್ಲಿ 
ಸ್ತ್ರೀವಾದಿ ಚಿಂತನೆಗಳು ' ಎಂಬ ಅನುವಾದ ಯೋಜನೆಯಲ್ಲಿ ಯೋಜನಾ ಸಹಾಯಕರಾಗಿ ಕಾರ್ಯ 
ನಿರ್ವಹಿಸಿದ್ದಾರೆ. ೨೦೦೮ರಿಂದ ೨೦೧೩ರ ಅವಧಿಯಲ್ಲಿ ಆರು ವರ್ಷಗಳ ಕಾಲ ಮಂಗಳೂರು 
ವಿಶ್ವವಿದ್ಯಾನಿಲಯದ ಎಸ್. ವಿ. ಪಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಸಲ್ಲಿಸಿದ್ದಾರೆ. 
- ಶೈಲಾ ಅವರು 'ತುಳುನಾಡಿನ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ' ಕೃತಿಯಲ್ಲದೆ 'ಶಿವರಾಮ 
ಕಾರಂತ: ವ್ಯಕ್ತಿ - ಅಭಿವ್ಯಕ್ತಿ', ' ಮಹಿಳೆ: ನೆಲೆ - ಬೆಲೆ , ' ಪ್ರಾದೇಶಿಕತೆಯೂ ಕಲ್ಲು ಹೇಳಿದ ಕತೆಯೂ ', 
'ಕೈಗನ್ನಡಿ' ಎಂಬ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ' ಅಬ್ಬಕ್ಕ ಸಂಕಥನ' 'ಶಿವರಾಮ ಕಾರಂತರ 
ಕಾದಂಬರಿಗಳ ಸಾಂಸ್ಕೃತಿಕ ಪದಕೋಶ', ' ಬೆಳ್ಳಿಬೆಡಗು' ಕೃತಿಗಳನ್ನು ಸಂಪಾದಿಸಿದ್ದಾರೆ. ಪ್ರಸ್ತುತ 
ಕರಾವಳಿ ಲೇಖಕಿಯರ - ವಾಚಕಿಯರ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು 
ಇದೇ ಸಂಘದ ಕಾರ್ಯದರ್ಶಿಯಾಗಿ ಅದರ ಬೆಳ್ಳಿಹಬ್ಬದ ಕಾರ್ಯಕ್ರಮಗಳನ್ನು ಸಂಯೋಜಿಸುವಲ್ಲಿ 
ಸಕ್ರಿಯರಾಗಿ, ಸ್ಮರಣ ಸಂಚಿಕೆ ' ಬೆಳ್ಳಿ ಬೆಡಗು' ಕೃತಿಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. 
ರ್ಪಾಶಣೈ - ಲಲಿತಾ ಆರ್. ರೈ ದತ್ತಿನಿಧಿ ಕಾದಂಬರಿ ವಿಮರ್ಶಾ ಸರ್ಧೆಯಲ್ಲಿ 'ಕಪ್ಪು ಕಿವಿಯ 
ಬಿಳಿಯ ಕುದುರೆಗಳು' ಕಾದಂಬರಿಯ ವಿಮರ್ಶೆಗಾಗಿ ಪ್ರಥಮ ಬಹುಮಾನ ಪಡೆದಿದ್ದಾರೆ. 

ಡಾ . ಬಿ . ಜನಾರ್ದನ ಭಟ್ 


ಕನ್ನಡ ಭವನ, ಕಾಂತಾವರ 


ಕನ್ನಡ ಭವನ 


